ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ | 
Volume 150 | 


ಬೆಂಗಳೂರು, ಗುರುವಾರ, ಅಕ್ಟೋಬರ್ ೧೫ ೨೦೧೫ ( ಅಶ್ವಯುಜ ೨೩ , ಶಕ ವರ್ಷ ೧೯೩೭) 
Bengaluru , Thursday , October 15, 2015 ( Aashwayuja 23 , Shaka Varsha 1937) 


| ಸಂಚಿಕೆ ೪೨ 
| Issue 42 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವಾಲಯ 
ವಿಷಯ : ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರ ಕೊಳ್ಳೇಗಾಲ ( ಮುಡಿಗುಂಡಂ) ಸಂಬಂಧಿಸಿದ ಇಲಾಖಾ ಜಮೀನನ್ನು ಆದರ್ಶ 

ವಿದ್ಯಾಲಯ ಕಟ್ಟಡ ನಿರ್ಮಾಣಕ್ಕಾಗಿ ಶಿಕ್ಷಣ ಇಲಾಖೆಗೆ ನೀಡುವ ಕುರಿತು. 
ಓದಲಾಗಿದೆ : ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು, ಇವರ ಪತ್ರ ಸಂಖ್ಯೆ : ಎಸ್. ಪಿ.ಎಫ್./ 

ಕೊಳ್ಳೇಗಾಲ/ಜಮೀನು/II(3) /2009 -10. ದಿನಾಂಕ : 06 - 02 - 2015 , 22 - 04 - 2015 ಮತ್ತು 07 - 05 -2015 . 


ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ : 06 - 02 - 2015, 22 - 04 - 2015 ಮತ್ತು 07 - 05 - 2015ರ ಪತ್ರಗಳಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಡಿ ಆದರ್ಶ 
ವಿದ್ಯಾಲಯದ ಕಟ್ಟಡ ನಿರ್ಮಾಣಕ್ಕಾಗಿ ರೇಷ್ಮೆ ಇಲಾಖೆಗೆ ಸೇರಿದ ಕೊಳ್ಳೇಗಾಲದಲ್ಲಿರುವ ಜಮೀನನ್ನು ಶಿಕ್ಷಣ ಇಲಾಖೆಗೆ ನೀಡಲು ಮಾನ್ಯ ಲೋಕಸಭಾ 
ಸದಸ್ಯರು, ಚಾಮರಾಜನಗರ ಕ್ಷೇತ್ರ ಇವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೋರಿರುತ್ತಾರೆ. ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರ ಕೊಳ್ಳೇಗಾಲದಲ್ಲಿ ಒಟ್ಟು 13 - 38 ಎಕರೆ 
ಇದ್ದು, ಈಗಾಗಲೇ ಹಸ್ತಾಂತರವಾದ ಹಾಗೂ ಹಸ್ತಾಂತರಕ್ಕೆ ಅಪೇಕ್ಷೆ ಇರುವ ಜಮೀನು ಹೊರತುಪಡಿಸಿ 6 - 07 ಎಕರೆ ಜಮೀನು ಲಭ್ಯವಿರುತ್ತದೆ. ಸರ್ವೆ ನಂ . 
74ರ ಜಮೀನು ರೇಷ್ಮೆ ಬಿತ್ತನೆ ಕೋಠಿಯ ಪಕ್ಕದಲ್ಲಿದ್ದು, ಈ ಜಾಗವು ಹಿಪ್ಪುನೇರಳೆ ವಿವಿಧ ತಳಿಗಳ ಕಸಿ ಮಾಡುವ ಫಾರಂ ಆಗಿದ್ದು, ನೀರಿನ 
ತೊಂದರೆಯಿಂದ ಈ ಚಟುವಟಿಕೆ ನಿಲ್ಲಿಸಲಾಗಿತ್ತು. ಸದರಿ ಕ್ಷೇತ್ರವು ಈ ರೀತಿ ಕಸಿ ಮಾಡುವ ಏಕೈಕ ಕೃಷಿ ಕ್ಷೇತ್ರವಾಗಿದ್ದು, ರಾಜ್ಯದಲ್ಲಿ ಬೇರೆ ಎಲ್ಲೂ ಇಂತಹ 
ಫಾರಂ ಇರುವುದಿಲ್ಲ. ಆದ್ದರಿಂದ ಹಿಪ್ಪುನೇರಳೆ ಕಸಿ ತಯಾರಿಸುವುದನ್ನು ಮುಂದುವರೆಸುವುದು ಸೂಕ್ತವಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಇದಕ್ಕಾಗಿ ಬಿತ್ತನೆ 
ಕೋಠಿ ಜಾಗಕ್ಕೆ ಹೊಂದಿಕೊಂಡಿದ್ದು ಸರ್ವೆ ನಂ . 74 ರಲ್ಲಿಯ 1 -00 ಎಕರೆ ಜಾಗವನ್ನು ಉಳಿಸಿಕೊಂಡು ಒಟ್ಟು 6 - 07 ಎಕರೆ ಜಮೀನಿನ ಪೈಕಿ 5 -07 
ಎಕರೆ ಜಮೀನನ್ನು ಆದರ್ಶ ವಿದ್ಯಾಲಯ, ಕೊಳ್ಳೇಗಾಲದ ಕಟ್ಟಡ ನಿರ್ಮಾಣಕ್ಕೆ ನೀಡಲು ರೇಷ್ಮೆ ಜಂಟಿ ನಿರ್ದೇಶಕರು ಶಿಫಾರಸ್ಸು ಮಾಡಿರುವ ಪ್ರಯುಕ್ತ ರೇಷ್ಮೆ 
ಕೃಷಿ ಕ್ಷೇತ್ರ ಕೊಳ್ಳೇಗಾಲದ ಸರ್ವೆ ನಂ . 69 (0 - 06ಎ), 73 / ಎ (0 -59ಎ), 73 / ಬಿ (1 - 56ಎ), 74( 0 - 74ಎ), 75 ( 0 - 41ಎ), 76(1- 71ಎ) ಒಟ್ಟು 5 - 07 
ಎಕರೆ ಜಮೀನನ್ನು ಆದರ್ಶ ವಿದ್ಯಾಲಯ ಕಟ್ಟಡ ನಿರ್ಮಾಣಕ್ಕಾಗಿ ಅದರ ಮೌಲ್ಯವನ್ನು ಪಾವತಿಸುವ ಷರತ್ತಿನೊಂದಿಗೆ ಶಿಕ್ಷಣ ಇಲಾಖೆಗೆ ಖಾಯಂ ಆಗಿ 
ಹಸ್ತಾಂತರಿಸಬಹುದಾಗಿದೆ ಎಂದು ಶಿಫಾರಸ್ಸು ಮಾಡುತ್ತಾ, ಸರ್ಕಾರದ ಆದೇಶವನ್ನು ನೀಡುವಂತೆ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ 
ನಿರ್ದೇಶಕರು ಕೋರಿರುತ್ತಾರೆ . 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು, ರೇಷ್ಮೆ ಇಲಾಖೆಗೆ ಸೇರಿದ ಕೊಳ್ಳೇಗಾಲ ತಾಲ್ಲೂಕು, ಮುಡಿಗುಂಡ ಗ್ರಾಮದ ಸರ್ವೆ ನಂ . 76 ರಲ್ಲಿ 1. 71 
ಎಕರೆ , 75ರಲ್ಲಿ 0.41, 73 / ಬಿ ರಲ್ಲಿ 1.56 ಎಕರೆ 74 ರಲ್ಲಿ 1.74 , 69 ರಲ್ಲಿ 0.06 ಎಕರೆ ಮತ್ತು 73 / ಎ1 ರಲ್ಲಿ 0 .59 ಒಟ್ಟು 6 . 07 ಎಕರೆ ಜಮೀನಿನ ಪೈಕಿ 
ಸರ್ವೆ ನಂ . 74ರಲ್ಲಿನ 1.00 ಎಕರೆ ಜಮೀನನ್ನು ಹಿಪ್ಪುನೇರಳೆ ಕಸಿ ಮಾಡುವ ಉದ್ದೇಶಕ್ಕೆ ಉಳಿಸಿಕೊಂಡು ಉಳಿದ 5.07 ಎಕರೆ ಜಮೀನನ್ನು ಪ್ರಚಲಿತ 
ಮಾರುಕಟ್ಟೆ ದರವನ್ನು ಪಾವತಿಸಿಕೊಂಡು ಆದರ್ಶ ವಿದ್ಯಾಲಯ ಕಟ್ಟಡ ನಿರ್ಮಾಣಕ್ಕಾಗಿ ಶಿಕ್ಷಣ ಇಲಾಖೆಗೆ ಹಸ್ತಾಂತರಿಸಲು ಸರ್ಕಾರವು ನಿರ್ಧರಿಸಿರುವ 
ಕಾರಣ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ತೋಇ 07 ರೇಯೋವಿ 2015, ಬೆಂಗಳೂರು, ದಿನಾಂಕ : 25 - 06 - 2015 
ಮೇಲೆ ವಿವರಿಸಿರುವ ಹಿನ್ನಲೆಯಲ್ಲಿ ರೇಷ್ಮೆ ಇಲಾಖೆಗೆ ಸೇರಿದ ಕೊಳ್ಳೇಗಾಲ ತಾಲ್ಲೂಕು, ಮುಡಿಗುಂಡ ಗ್ರಾಮದ ಸರ್ವೆ ನಂ . 76 ರಲ್ಲಿ 1.71 
ಎಕರೆ, 75 ರಲ್ಲಿ 0.41, 73 / ಬಿ ರಲ್ಲಿ 1.56 ಎಕರೆ , 74 ರಲ್ಲಿ 1.74, 69 ರಲ್ಲಿ 0.06 ಎಕರೆ ಮತ್ತು 73 / ಎ1 ರಲ್ಲಿ 0.59 ಒಟ್ಟು 6.07 ಎಕರೆ ಜಮೀನಿನ ಪೈಕಿ 

(೯೪೯ ) 


೯೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 

ಭಾಗ ೧ 
ಸರ್ವೆ ನಂ . 74 ರಲ್ಲಿನ 1.00 ಎಕರೆ ಜಮೀನನ್ನು ಹಿಪ್ಪುನೇರಳೆ ಕಸಿ ಮಾಡುವ ಉದ್ದೇಶಕ್ಕೆ ಉಳಿಸಿಕೊಂಡು ಉಳಿದ 5.07 ಎಕರೆ ಜಮೀನನ್ನು ಪ್ರಚಲಿತ 
ಮಾರುಕಟ್ಟೆ ದರವನ್ನು ಪಾವತಿಸಿಕೊಂಡು ಆದರ್ಶ ವಿದ್ಯಾಲಯ ಕಟ್ಟಡ ನಿರ್ಮಾಣಕ್ಕಾಗಿ ಶಿಕ್ಷಣ ಇಲಾಖೆಗೆ ಹಸ್ತಾಂತರಿಸಲು ಸರ್ಕಾರವು ಆದೇಶಿಸಿದೆ. 

ಈ ಆದೇಶವನ್ನು ಕಂದಾಯ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆರ್‌ಡಿ 49 ಎಲ್‌ಜಿಎಂ 2015 , ದಿನಾಂಕ : 12 - 06 - 2015ರನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 393 

ಎಂ . ಬಿ . ವಿಜಯಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ (ರೇಷೆ). 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವಾಲಯ 
ವಿಷಯ : ರೇಷ್ಮೆ ಗೂಡು/ಕಚ್ಚಾ ರೇಷ್ಮೆಯ ಉತ್ಪಾದನೆ ಧಾರಣೆ ಹಾಗೂ ಮಾರಾಟ ವ್ಯವಸ್ಥೆಯ ಸಮಗ್ರ ಅಧ್ಯಯನಕ್ಕಾಗಿ ತಾಂತ್ರಿಕ 

ಸಮಿತಿ ರಚನೆ ಬಗ್ಗೆ. 
ಓದಲಾಗಿದೆ : ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ : 23 -06- 2015ರಂದು ನಡೆದ ಸಭೆ 
ಪ್ರಸ್ತಾವನೆ : 

ರಾಜ್ಯವು ರೇಷ್ಮೆ ಉತ್ಪಾದನೆಯಲ್ಲಿ ರಾಷ್ಟ್ರದಲ್ಲಿ ಪ್ರಮುಖ ಸ್ಥಾನದಲ್ಲಿದೆ. ರೇಷ್ಮೆ ಗೂಡು ಉತ್ಪಾದನೆ ಮತ್ತು ಕಚ್ಚಾ ರೇಷ್ಮೆ ನೂಲು ಉತ್ಪಾದನೆಯಲ್ಲಿ 
ರಾಜ್ಯದ ರೇಷ್ಮೆ ರೈತರು ಮತ್ತು ನೂಲು ಬಿಚ್ಚಾಣಿಕೆದಾರರು ವಿಶೇಷ ಪರಿಣತಿ ಹೊಂದಿರುತ್ತಾರೆ. ದಿನವಹಿ ಪ್ರಮುಖ ರೇಷ್ಮೆ ಗೂಡಿನ ಮಾರುಕಟ್ಟೆಗಳಲ್ಲಿ ಸರಾಸರಿ 
150 ಮೆಟ್ರಿಕ್ ಟನ್ ಗೂಡಿನ ಆವ್ಯಕವಿದ್ದು ಪೂರ್ಣ ಪ್ರಮಾಣದಲ್ಲಿ ವಹಿವಾಟು ನಡೆಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಗೂಡಿನ ದರ, ಕಚ್ಚಾ ರೇಷ್ಮೆ 
ದರಗಳಲ್ಲಿ ಇಳಿಮುಖವಾಗಿರುತ್ತದೆ. ಇದರಿಂದ ರೇಷ್ಮೆ ಬೆಳೆಗಾರರು ಆತಂಕಗೊಂಡಿದ್ದು, ರೇಷ್ಮೆ ಗೂಡಿನ ದರ ಕುರಿತಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 
ಪ್ರತಿಭಟನೆಯನ್ನು ಕೈಗೊಂಡಿರುತ್ತಾರೆ. ಅದೇ ರೀತಿ ರೀಲರುಗಳೂ ಸಹ ಅತಂಕಕ್ಕೆ ಒಳಗಾಗಿರುತ್ತಾರೆ. 

ಈ ಹಿನ್ನಲೆಯಲ್ಲಿ ದಿನಾಂಕ 23 - 06 -2015ರಂದು ವಿಕಾಸಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 
ಸಾಂಪ್ರದಾಯಿಕ ರೇಷ್ಮೆ ಜಿಲ್ಲೆಗಳಾದ ರಾಮನಗರ , ತುಮಕೂರು, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ , ಚಾಮರಾಜನಗರ , ಕೋಲಾರ ಮತ್ತು 
ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಸಂಸದರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರೇಷ್ಮೆ ಬೆಳೆಗಾರರು, ರೇಷ್ಮೆ 
ಬೆಳಗಾರರ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ನೂಲು ಬಿಚ್ಚಾಣಿಕೆದಾರರು , ರೇಷ್ಮೆ ನೂಲು ಬಿಚ್ಚಾಣಿಕೆ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಚಾಕಿ ಸಾಕಾಣಿಕೆ 
ಕೇಂದ್ರಗಳ ಹಾಗೂ ಇತರೇ ರೇಷ್ಮೆ ಭಾಗೀದಾರರ ಪ್ರತಿನಿಧಿಗಳನ್ನೊಳಗೊಂಡಂತೆ ಸಭೆಯನ್ನು ಏರ್ಪಡಿಸಲಾಯಿತು. 

- ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಗೂಡು ಮತ್ತು ಕಚ್ಚಾ ರೇಷ್ಮೆಯ ಧಾರಣೆಯಲ್ಲಿ ಕುಸಿತ ಕಂಡು ಬಂದಿರುವ ಕುರಿತು ರೇಷ್ಮೆ ಬೆಳೆಗಾರರು, ರೇಷ್ಮೆ 
ನೂಲು ಬಿಚ್ಚಾಣಿಕೆದಾರರು, ಮಾನ್ಯ ಸಂಸದರು, ಮಾನ್ಯ ಶಾಸಕರುಗಳು ಹಾಗೂ ಇತರೆ ರೇಷ್ಮೆ ಭಾಗೀದಾರರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯ 
ಮತ್ತು ಸಲಹೆಗಳನ್ನು ನೀಡಿರುತ್ತಾರೆ. ಸಭೆಯಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನು ಪರಿಗಣಿಸಿ ರೇಷ್ಮೆ ಗೂಡು/ಕಚ್ಚಾ ರೇಷ್ಮೆ ಉತ್ಪಾದನೆ ಹಾಗೂ ಮಾರಾಟದ 
ವ್ಯವಸ್ಥೆ ಒಳಗೊಂಡಂತೆ ಸಮಗ್ರ ಅಧ್ಯಯನಕ್ಕಾಗಿ ಹಾಗೂ ಚಾಕಿ ವೆಚ್ಚ, ಅಲ್ಲದೆ ರೇಷ್ಮೆ ಬೆಳೆಗಾರರು ಮತ್ತು ರೀಲರ್‌ಗಳಿಗೆ ಸಂಬಂಧಿಸಿದ ಇತರೆ ವಿಷಯಗಳ 
ಪರಿಶೀಲನೆಗಾಗಿ ತಾಂತ್ರಿಕ ಸಮಿತಿ ರಚನೆಯನ್ನು ಮಾಡಲು ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿರುತ್ತಾರೆ. 

ಆದ್ದರಿಂದ , ಡಾ|| ಬಸವರಾಜ ಹೆಚ್ , ಪ್ರಾಧ್ಯಾಪಕರು ಕೃಷಿ ಅರ್ಥಶಾಸ್ತ್ರ, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ ಇವರ ಅಧ್ಯಕ್ಷತೆಯಲ್ಲಿ ರೇಷ್ಮೆ 
ಗೂಡು/ಕಚ್ಚಾ ರೇಷ್ಮೆ ಉತ್ಪಾದನೆ ಹಾಗೂ ಮಾರಾಟ ವ್ಯವಸ್ಥೆ ಧಾರಣೆ ಒಳಗೊಂಡಂತೆ ಅಧ್ಯಯನ ಹಾಗೂ ರೇಷ್ಮೆ ರೈತರು/ರೈತ ಸಂಘಟನೆಗಳು, ರೀಲರ್‌ಗಳು, 
ರೀಲರ್‌ ಸಂಘಟನೆಗಳ ಮತ್ತು ಇತರೆ ರೇಷ್ಮೆ ಭಾಗೀದಾರರ ಬೇಡಿಕೆ, ಚಾಕಿ ಸಾಕಾಣಿಕಾ ವೆಚ್ಚ ಮತ್ತು ಸಂಬಂಧಿಸಿದ ಇತರೆ ವಿಷಯಗಳನ್ನು ಪರಿಶೀಲಿಸಲು 
ಒಂದು ತಾಂತ್ರಿಕ ಸಮಿತಿಯನ್ನು ರಚಿಸಲು ಸರ್ಕಾರವು ನಿರ್ಧರಿಸಿರುವ ಕಾರಣ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ತೋಇ 138 ರೇಕೃವಿ 2015 , ಬೆಂಗಳೂರು, ದಿನಾಂಕ : 25 - 06 - 2015 
1. ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ರೇಷ್ಮೆ ಗೂಡು/ಕಚ್ಚಾ ರೇಷ್ಮೆ ಉತ್ಪಾದನೆ ಹಾಗೂ ಮಾರಾಟ ವ್ಯವಸ್ಥೆ ಧಾರಣೆ ಒಳಗೊಂಡಂತೆ ಅಧ್ಯಯನ 
ಹಾಗೂ ರೇಷ್ಮೆ ರೈತರು/ ರೈತ ಸಂಘಟನೆಗಳು, ರೀಲರ್‌ಗಳು ಹಾಗೂ ರೀಲರ್‌ ಸಂಘಟನೆಗಳ ಮತ್ತು ಇತರೆ ರೇಷ್ಮೆ ಭಾಗೀದಾರರ ಬೇಡಿಕೆ , ಚಾಕಿ ಸಾಕಾಣಿಕಾ 
ವೆಚ್ಚ ಮತ್ತು ಸಂಬಂಧಿಸಿದ ಇತರೆ ವಿಷಯಗಳನ್ನು ಪರಿಶೀಲಿಸಲು ಈ ಕೆಳಕಂಡ ತಾಂತ್ರಿಕ ಸಮಿತಿಯನ್ನು ಸರ್ಕಾರವು ರಚಿಸಿ ಆದೇಶಿಸಿದೆ : 


SI. 
No. 


Name of the Technical Expert 


Chairman 


2 . | 


Dr. Basavaraja . H 
Professor of Agriculture Economics, University of Agricultural Sciences, Dharwad 
Commissioner for Sericulture Development & Director of Sericulture 
Dr. Subhas V Naik 
Director, CSTRI, CSB, BTM Layout, Bengaluru 


Member 


Member 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


೯೫೧ 


Name of the Technical Expert 


Member 


Member 


Member 


Dr. M . T. Himantharaj 
Scientist-D . REC , CSB , Maraghatta , Chitradurga 
Dr. Mahin Sharif 
Asst. Professor of Agriculture Economics Sericulture College, Chintamani 
Dr. J. Sukumar, 
Scientist- E , KSSRDI, Thalagattapura , Bengaluru 

Dr. Ravindra Bhandiwad, 
| Scientist- D , KSSRDI, Thalagattapura , Bengaluru . 
Sri. K . S . Venkat Rao , 
Joint Director of Sericulture , Kalburgi Division 


Member 


Member 
Convener 


2. ಮೇಲಿನ ಸಮಿತಿಯ ಈ ಕೆಳಕಂಡ ಅಂಶಗಳನ್ನು ಮಾನದಂಡ (TOR) ವಾಗಿ ಪರಿಗಣಿಸಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ, ವಿಸ್ಕತ 
ವರದಿಯನ್ನು ಹದಿನೈದು ದಿನಗೊಳಗಾಗಿ ಸಲ್ಲಿಸಲು ಸೂಚಿಸಲಾಗಿದೆ . 

(1) ರೇಷ್ಮೆ ಹುಳು ಸಾಕಾಣಿಕಾ ವೈಜ್ಞಾನಿಕ ವೆಚ್ಚ ಆಧರಿಸಿ ರೇಷ್ಮೆ ಗೂಡುಉತ್ಪಾದನೆಯ ವೆಚ್ಚ ಅಂದಾಜಿಸುವುದು ; 
(i) ಕಚ್ಚಾ ರೇಷ್ಮೆ ಉತ್ಪಾದಿಸಲು ರೆಂಡಿಟ್ಟಾ ಆಧಾರಿತ ವೈಜ್ಞಾನಿಕ ವೆಚ್ಚ ಅಂದಾಜಿಸುವುದು : 
(i) ಚಾಕಿ ಸಾಕಾಣಿಕಾ ಕೇಂದ್ರಗಳ ಅಧ್ಯಯನ ಹಾಗೂ ಚಾಕಿ ಸಂಬಂಧಿಸಿದಂತೆ ವೈಜ್ಞಾನಿಕ ವೆಚ್ಚ ಅಂದಾಜಿಸುವುದು ಮತ್ತು ಚಾಕಿ ಸರಬರಾಜು 

ವೆಚ್ಚ ಬಗ್ಗೆ : 
(iv ) ಕಳೆದ 5 ವರ್ಷಗಳ ರೇಷ್ಮೆ ಗೂಡು ಮತ್ತು ಕಚ್ಚಾ ರೇಷ್ಮೆ ಧಾರಣೆಯ ಸ್ಥಿತಿ- ಗತಿಯನ್ನು ಅವಲೋಕಿಸುವುದು : ಮತ್ತು 
(v) ಗುಣಮಟ್ಟದ ರೇಷ್ಮೆ ಗೂಡು ಮತ್ತು ಕಚ್ಚಾ ರೇಷ್ಮೆ ಉತ್ಪಾದನೆಯ , ಉತ್ಪಾದನಾ ವೆಚ್ಚ ಮತ್ತು ಆದಾಯದ ಬಗ್ಗೆ ಅಧ್ಯಯನ ಹಾಗೂ 

ಪ್ರೋತ್ಸಾಹದಾಯಕ ದರಗಳ ಪರಿಶೀಲನೆ. 
( vi) ಸಮಿತಿಯು ಮೇಲಿನ ವಿವಿಧ ವಿಷಯಗಳನ್ನು ಪರಿಶೀಲಿಸುವ ಸಂದರ್ಭ ಈ ಹಿಂದೆ 1994ರಲ್ಲಿ ಕಚ್ಚಾ ರೇಷ್ಮೆ ಬೆಲೆ ಕುಸಿತ ಕಂಡಾಗ ಕನಿಷ್ಟ 

ಗದಿಪಡಿಸಲು ಸರ್ಕಾರವು ಜಾರಿ ಮಾಡಿರುವ ಆದೇಶಗಳ ಅಧ್ಯಯನ ಹಾಗೂ ಅದೇ ರೀತಿ 2011ರಲ್ಲಿ ರೇಷ್ಮೆ ಗೂಡಿನ ಧಾರಣೆ 
ಕುಸಿತ ಕಂಡಾಗ ಸಂಕಷ್ಟ ಪರಿಹಾರ ಧಾರಣೆಯನ್ನು ಘೋಷಿಸಿ ಸರ್ಕಾರವು ಹೊರಡಿಸಿರುವ ಆದೇಶಗಳನ್ನು ಅಧ್ಯಯನ ಮಾಡುವುದು 

ಮತ್ತು ಹಾಲಿ ಜಾರಿಯಲ್ಲಿರುವ ವಿವಿಧ ಸರ್ಕಾರದ ಕಾಯಿದೆ, ನೀತಿ ಮತ್ತು ಆದೇಶಗಳನ್ನು ಸಹ ಪರಾಮರ್ಶಿಸುವುದು. 

3. ಮೇಲಿನ ತಾಂತ್ರಿಕ ಸಮಿತಿಯು ರೇಷ್ಮೆ ಗೂಡು/ ಕಚ್ಚಾ ರೇಷ್ಮೆ ಉತ್ಪಾದನೆ ಹಾಗೂ ಮಾರಾಟ ವ್ಯವಸ್ಥೆ ಧಾರಣೆ ಮತ್ತು ಇತರೆ ಸಂಬಂಧಿಸಿದ 
ಎಲ್ಲಾ ವಿಷಯಗಳ ಸಮಗ್ರ ಅಧ್ಯಯನ ಕೈಗೊಳ್ಳುವುದು. 

4. ಸಮಿತಿಯು ರೇಷ್ಮೆ ಕೃಷಿಯಲ್ಲಿ ತೊಡಗಿರುವ ರೇಷ್ಮೆ ಬೆಳೆಗಾರರು, ರೇಷ್ಮೆ ಬೆಳೆಗಾರರ ಸಂಘಗಳ ಪ್ರತಿನಿಧಿಗಳು, ರೇಷ್ಮೆ ನೂಲು 
ಬಿಚ್ಚಾಣಿಕೆದಾರರು ಮತ್ತು ನೂಲು ಬಿಚ್ಚಾಣಿಕೆದಾರರ ಸಂಘಟನೆಯ ಪ್ರತಿನಿಧಿಗಳು ಹಾಗೂ ಇತರೆ ರೇಷ್ಮೆ ಭಾಗೀದಾರರೊಡನೆ ಸಂಬಂಧಿಸಿದ ವಿಷಯಗಳನ್ನು 
ಸಮಾಲೋಚಿಸಿ, ಅಭಿಪ್ರಾಯ ಪಡೆದುಕೊಳ್ಳುವುದು. 

5. ಸಮಿತಿಯು ವಿವಿಧ ವಿಷಯಗಳು ಹಾಗೂ ಸಮಸ್ಯೆಗಳನ್ನು ಗುರುತಿಸಿ, ದಾಖಲಿಸಿ ಪ್ರತಿಯೊಂದು ವಿಷಯ /ಸಮಸ್ಯೆ ಕುರಿತಾಗಿ ಸಮಗ್ರ 
ಅಧ್ಯಯನದಿಂದ ಸೂಕ್ತ ವಿಶ್ಲೇಷಣೆ ಕೈಗೊಂಡು ನಿವಾರಣಾ ಕ್ರಮಗಳನ್ನು ವಿವರಿಸಿ, 15 ದಿನಗಳೊಳಗಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 394 

ಎಂ . ಬಿ . ವಿಜಯಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ (ರೇಷ್ಮೆ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : 2014 - 15ನೇ ಸಾಲಿನಲ್ಲಿ ಸೇವಾನಿರತ ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವ ವೈದ್ಯರುಗಳಿಗೆ ಪ್ರತಿನಿಯೋಜನಾ 

ಸೌಲಭ್ಯವನ್ನು ಮಂಜೂರು ಮಾಡುವ ಬಗ್ಗೆ. 


ಓದಲಾಗಿದೆ : 


1. ಸರ್ಕಾರಿ ಆದೇಶದ ಸಂಖ್ಯೆ : ಆಕುಕ 252 ಹೆಚ್‌ಎಸ್‌ಹೆಚ್ 2014, ದಿನಾಂಕ : 10 - 07 - 2014 ಮತ್ತು 

25 - 06 - 2014 , 
ಆಯುಕ್ತರು, ಆಕುಕ ಸೇವೆಗಳು , ಬೆಂಗಳೂರು ಅವರ ಪತ್ರ ಸಂಖ್ಯೆ : ಜೆಆರ್‌ಒ ( ಎಂ ) /56 /2014 - 15 , 

ದಿನಾಂಕ : 12 - 06 - 2015 . 
3. ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 422 ಹೆಚ್ಎಸ್ ಹೆಚ್ 2014, ದಿನಾಂಕ : 07 - 11 -2014, 07 - 01- 2015 , 

16 - 03 - 2015 ಮತ್ತು 16 - 06 -2015 . 


೯೫೨ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


ಭಾಗ ೧ 


ಪ್ರಸ್ತಾವನೆ : 


The Karnataka conduct of Entrance Test for selection and admission to Post Graduate Medical and Dental Degree and 
Diploma Courses Rules 2006 ರ ರೀತ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹಾಗೂ ದಂತ 
ಆರೋಗ್ಯಾಧಿಕಾರಿಗಳು ಸೇವಾನಿರತ ಕೋಟಾದಡಿ ಉನ್ನತ ವ್ಯಾಸಂಗ ಮಾಡಲು ನಿಯಮಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಆ ಮೇರೆಗೆ ವೈದ್ಯಾಧಿಕಾರಿಗಳು 
ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕ , ಅವರು ಸಲ್ಲಿಸಿರುವ ಗ್ರಾಮೀಣ ಸೇವೆ ಹಾಗೂ ಸೇವಾವಧಿಯ ಮೇಲೆ ಅಂಕಗಳನ್ನು ನೀಡಿ ತಯಾರಿಸಲ್ಪಟ್ಟ 
ಅರ್ಹತಾ ಪಟ್ಟಿಯ ಆಧಾರದ ಮೇಲೆ ಕೌನ್ಸಿಲಿಂಗ್‌ನಲ್ಲಿ ಭಾಗವಹಿಸಿ ತಜ್ಞತೆ ಮತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ. 

ಆ ಮೇರೆಗೆ 2014 -15ನೇ ಸಾಲಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳನ್ನು 
ಸೇವಾನಿರತ ಸ್ನಾತಕೋತ್ತರ ವ್ಯಾಸಂಗಕ್ಕೆ ನಿಯೋಜಿಸಿ ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದಂತೆ ಸರ್ಕಾರದ ಆದೇಶಗಳನ್ನು ಹೊರಡಿಸಲಾಗಿತ್ತು. 

ಈ ರೀತಿ ವ್ಯಾಸಂಗಕ್ಕೆ ನಿಯೋಜಿಸಲ್ಪಟ್ಟ ವೈದ್ಯಾಧಿಕಾರಿಗಳ ಪೈಕಿ 20 ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು ವ್ಯಾಸಂಗಕ್ಕೆ ಹಾಜರಾಗಿರುವ ಬಗ್ಗೆ 
ಸಿ. ಟಿ.ಸಿ. ನಮೂನೆ-19 ಮತ್ತು 19ಎ ರಲ್ಲಿ ಕರಾರು ಬಂಧಪತ್ರ ಹಾಗೂ ಪೆನಾಲ್ಟಿ ಬಾಂಡ್ ಸಲ್ಲಿಸಿರುವುದರಿಂದ ಈ ವೈದ್ಯರುಗಳಿಗೆ ಸೇವಾನಿರತ ಸ್ನಾತಕೋತ್ತರ 
ವ್ಯಾಸಂಗದ ಅವಧಿಗೆ ಪ್ರತಿನಿಯೋಜನಾ ಸೌಲಭ್ಯವನ್ನು ಮಂಜೂರು ಮಾಡುವಂತೆ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 
ಬೆಂಗಳೂರು, ಅವರು ಮೇಲೆ ಕ್ರಮಾಂಕ (2) ರಲ್ಲಿ ಓದಲಾದ ಪತ್ರಗಳಲ್ಲಿ ಕೋರಿರುತ್ತಾರೆ. 

- ಆಯುಕ್ತರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿದೆ. ಸೇವಾನಿರತ ವ್ಯಾಸಂಗಕ್ಕೆ ನಿಯೋಜಿಸಲ್ಪಟ್ಟು ಬಂಧಪತ್ರವನ್ನು ಸಲ್ಲಿಸಿದಂತಹ 
74 ವೈದ್ಯಾಧಿಕಾರಿಗಳಿಗೆ ಈಗಾಗಲೇ ಪ್ರತಿನಿಯೋಜನಾ ಸೌಲಭ್ಯ ಮಂಜೂರು ಮಾಡಿ ಮೇಲೆ ಕ್ರಮಾಂಕ (3) ರಲ್ಲಿ ಓದಲಾದಂತೆ ಪ್ರತ್ಯೇಕ ಆದೇಶಗಳನ್ನು 
ಹೊರಡಿಸಲಾಗಿದೆ. ಪ್ರಸ್ತುತ 5 ವರ್ಷಗಳ ಸರ್ಕಾರಿ ಸೇವೆ ಪೂರೈಸಿರುವ ಅರ್ಹ ವ್ಯಾಸಂಗ ನಿರತ 20 ವೈದ್ಯಾಧಿಕಾರಿಗಳಿಗೆ ವ್ಯಾಸಂಗದ ಅವಧಿಗೆ 
ಪ್ರತಿನಿಯೋಜನಾ ಸೌಲಭ್ಯವನ್ನು ಮಂಜೂರು ಮಾಡಲು ಸರ್ಕಾರವು ನಿರ್ಧರಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 422 ಹೆಚ್‌ಎಸ್‌ಹೆಚ್ 2014 , ಬೆಂಗಳೂರು, ದಿನಾಂಕ : 27 - 06 - 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಈ ಆದೇಶದೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿ ನಮೂದಿಸಲಾದ 20 ಸಾಮಾನ್ಯ 
ಕರ್ತವ್ಯ ವೈದ್ಯಾಧಿಕಾರಿಗಳನ್ನು ಪ್ರಥಮ ಬಾರಿಗೆ ಸೇವಾನಿರತ ಸ್ನಾತಕೋತ್ತರ ವ್ಯಾಸಂಗಕ್ಕೆ ನಿಯೋಜಿಸಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು 1958 ನಿಯಮ 61ರ ಅಪೆಂಡಿಕ್ಸ್ ||- ಎ 1 ರನ್ವಯ ಅವರುಗಳಿಗೆ ವ್ಯಾಸಂಗದ ಅವಧಿಗೆ ಪ್ರತಿನಿಯೋಜನಾ ಸೌಲಭ್ಯವನ್ನು ಮಂಜೂರು 
ಮಾಡಿದೆ. 

ಸೇವಾನಿರತ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಆಯ್ಕೆಯಾದ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು ವ್ಯಾಸಂಗಕ್ಕೆ ಹಾಜರಾದ ದಿನಾಂಕದಿಂದ 
ಪ್ರತಿನಿಯೋಜನಾ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಸದರಿ ವೈದ್ಯಾಧಿಕಾರಿಗಳು 5 ವರ್ಷಗಳ ಸರ್ಕಾರಿ ಸೇವೆ ಪೂರ್ಣಗೊಳಿಸಿರುವುದನ್ನು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳುವ ಷರತ್ತಿಗೊಳಪಟ್ಟಿದೆ ಮತ್ತು 
ಕರ್ನಾಟಕ ನಾಗರೀಕ ಸೇವಾ ನಿಯಮದಲ್ಲಿನ ಎಲ್ಲಾ ಷರತ್ತುಗಳನ್ನು ಪೂರೈಸಿರತಕ್ಕದ್ದು ಹಾಗೂ ಯಾವುದೇ ಸಂದರ್ಭದಲ್ಲಿ ನಿಯಮಗಳನ್ನು 
ಸಡಿಲಿಸಲಾಗುವುದಿಲ್ಲ ಎಂಬ ಷರತ್ತಿಗೆ ಒಳಪಟ್ಟಿದೆ. 

ಸೇವಾನಿರತ ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳಿಗೆ ವೇತನ ಮತ್ತು ಇತರೆ ಭತ್ಯೆಗಳನ್ನು ಬಟವಾಡೆ 
ಮಾಡುವ ಅಧಿಕಾರವನ್ನು ಈ ಕೆಳಕಂಡಂತೆ ನೀಡಿ ಆದೇಶಿಸಿದೆ. 

(1) ಸ್ವಾಯತ್ತ ಸಂಸ್ಥೆ / ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಸೇವಾನಿರತ ವೈದ್ಯರುಗಳಿಗೆ ಸಂಬಂಧಿಸಿದ ಜಿಲ್ಲೆಯ ಜಿಲ್ಲಾ 

ಶಸ್ತ್ರ ಚಿಕಿತ್ಸಕರು : ಒಂದ ವೇಳೆ ಜಿಲ್ಲಾ ಶಸ್ತ್ರ ಚಿಕಿತ್ಸಕರ ಹುದ್ದೆಯು ಯಾವುದೇ ಕಾರಣದಿಂದ ಖಾಲಿಯಿದ್ದಲ್ಲಿ, ಸರ್ಕಾರಿ ಆದೇಶ ಸಂಖ್ಯೆ : 
ಆಕುಕ 34 ಹೆಚ್‌ಎಸ್‌ಹೆಚ್ 2012, ದಿನಾಂಕ : 18 -01 - 2012ರನ್ವಯ ಪ್ರತಿನಿಯೋಜನಾ ಸೌಲಭ್ಯವನ್ನು ವಿತರಿಸುವ ಅಧಿಕಾರವನ್ನು ಆಯಾ 

ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವರಿಗೆ ನೀಡಲಾಗಿದೆ. 
( 2) ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಸೇವಾನಿರತ ವೈದ್ಯರುಗಳಿಗೆ ನಿರ್ದೇಶಕರು, 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಆದೇಶ ಸಂಖ್ಯೆ : ಆಇ 2 ಎಸ್‌ಆರ್‌ಎ 2008 , ದಿನಾಂಕ : 05 - 06 - 2008ರಲ್ಲಿ ಸರ್ಕಾರದ ಇಲಾಖಾ 
ಕಾರ್ಯದರ್ಶಿಗಳಿಗೆ ನೀಡಲಾಗಿರುವ ಪ್ರಾಧಿಕಾರದ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಎಸ್ . ನಾಗರಾಜ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು ). 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


೯೫೩ 


ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 422 ಹೆಚ್‌ಎಸ್‌ಹೆಚ್ 2014 , ದಿನಾಂಕ : 27 - 06 -2015ಕ್ಕೆ ಅನುಬಂಧ 


ಸರ್ಕಾರಿ 
ಆದೇಶದ 
ಪಟ್ಟಿಯ 
ಕ್ರಮ ಸಂ . 


ವೈದ್ಯರ ಹೆಸರು ಮತ್ತು ವ್ಯಾಸಂಗದ 

ಪೂರ್ವದಲ್ಲಿ ಕಾರ್ಯ 
ನಿರ್ವಹಿಸುತ್ತಿದ್ದ ಸ್ಥಳ 


ವ್ಯಾಸಂಗ ಮಾಡುತ್ತಿರುವ 

ವೈದ್ಯಕೀಯ 
ಮಹಾವಿದ್ಯಾಲಯದ 

ಹೆಸರು 


ತಜ್ಞತೆ 


ಸ್ನಾತಕೋತ್ತರ 
ವ್ಯಾಸಂಗಕ್ಕೆ 
ಹಾಜರಾದ 
ದಿನಾಂಕ 


ಕೆಸಿಎಸ್ಆರ್ 
ನಮೂನೆ ಸಂಖ್ಯೆ 
( ಬಂಧ ಪತ್ರ) 


ನಿಯೋಜನೆ 
ಪ್ರಥಮ 
ಅಥವಾ 
ದ್ವಿತೀಯ 
ಬಾರಿ 


ಕರ್ತವ್ಯದಿಂದ 
ಬಿಡುಗಡೆಗೊಂಡ 

ದಿನಾಂಕ 


71 . 


Kims, Hubli 


DGO 


30 - 06- 2014 


ಪ್ರಥಮ | 


30- 06- 2014 


Dr. NAVEEN S . B . 
PHC, HULLAHALLY, 
NANJANGUDU TQ . 
MYSORE DIST. 


19 , 19A 
Penalty 
Bond & 
Affidavit 


87 


DR . YASHOVARDHANA D 


30 - 06- 2014 


19 , 19A 


ಪ್ರಥಮ 


30 - 06 - 2014 


Hassan Institute of | MD Skin & | 
Medical Sceince, 


VD 


Hassan 


PHC, SANTHEKOPPALU , 
HASSAN TQ & DIST. 


Penalty 
Bond & 
Affidavit 


| 


7 


DR. JYOTHI M . T . 


_ Kims, Bengaluru | 


DGO 


| 01 - 08 - 2014 


ಪ್ರಥಮ 


| 


01 -08 -2014 


PHC ACHALU, 
KANAKAPURA TQ . 
RAMANAGAR DIST. 


19 , 19A 
Penalty 
Bond & 
Affidavit 


63 . 


DR . NAYAZ PASHA MI 


MMC , Mysore 


MD Ane 


08- 07 - 2014 


07 - 07 - 2014 


CHC, BANNUR , 
T. NARASIPURA TQ . 
MYSORE DIST. 


19, 19A 
Penalty 
Bond & 
Affidavit 


| 5 | 


70 


DR . VINUTHA DK 


DA 


01-08 -2014 


19, 19A. 


ಪ್ರಥಮ 


31 - 07 - 2014 


PHC , METRIKI, SANDUR 
TQ. 


Adl. Chunchanagiri 
Institute ofMedical 
Science , Bellur, 
Mandya Dist. 


Penalty 
Bond & 


Affidavit 


BELLARY DIS 


DR . MAHANTAYYA 


| 


MS ( GS ) | 01 - 08 - 2014 


ಪ್ರಥಮ 


| 


31 -07 - 2014 


GANJIGATTI 


S . Nijalingappa 
Medical College & 
Research Centre , 

Bagalkote 


19, 19A 
Penalty 
Bond & 
Affidavit 


PHC , LACHYAN , INDI TQ , 
HASSAN DIST . 


67 


MMC, Mysore 


MS Ortho 


30- 06 - 2014 


19 , 19A 


ಪ್ರಥಮ 


29- 06 - 2014 


DR . P . B . MOHAMMED 
FAROOK 


Penalty 
Bond & 


Affidavit 


PHC , KATTINAMANE , 
N . R . TQ . 
CHIKKAMAGALORU DIST. 


8 


56 


DR . SOWMYAGEETHA M . 


MS Ramaiah 


MD Ane 


14 - 07 - 2014 


- ಪ್ರಥಮ 


13 - 07 - 2014 


PHC , KODIYALA , S . R . 
PATNA TQ . MANDYA DIST 


Medical College, 

Bengaluru 


19, 19A 
Penalty 
Bond & 
Affidavit 


9 


| 


79 


Vims, Bellary 


MS GS 


11 -07-2014 


19 , 19A 


ಪ್ರಥಮ 


| 


11- 07 - 2014 


DR . SHANKARAGOUDA 
HIREGOUDAR 


Penalth 


CHC , HIRESINDOGI, 
KOPPAL DIST. 


Bond & 
Affidavit 


10 | 


80 


DR . MOHANA 


Vims, Bellary 


MS Ent 


01 - 07 - 2014 


ಪ್ರಥಮ 


| 


30 - 06- 2014 


PHC , PUDU , D .K . DIST. 


19, 19A 
Penalth 
Bond & 
Affidavit 


DR . MADHUN 


ಪ್ರಥಮ 


20 - 07 - 2014 


PHC , KANAKATTE 
ARAKERE TQ . HASSAN 
DIST (3 Years Service ) 


Adi Chunchanagiri | MD (ANE) | 21 - 07 -2014 
Institute of Mecical 
Science, Bellur, 
Mandya Dist. 


19, 19A 
Penalty 
Bond & 
Affidavit 


೯೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


ಭಾಗ ೧ 


85 


DR . MAHESH 


MRMC , Gulbarga 


MDRD 


01-07 -2014 


ಪ್ರಥಮ 


30 - 06- 2014 


PHC , SARASAMBA ALAND 
TQ . GULBARGA DIST. 


19 , 19A 
Penalty 
Bond & 
Affidavit 


13 | 


13 | 


MD Ane 


| 01 - 07 - 2014 


ಪ್ರಥಮ 


| 


30- 06 -2014 


DR . PRAVEEN B 
HALAGUNAKI 


Rajarajeshwari 
Medical College & 

Hospital, 
Bengaluru 


19, 19A 
Penalty 
Bond & 


CHC, TADAVALAGA INDI 
TQ . BIJAPURA DIST. 


Affidavit 


14 | 


96 


19, 19A 


ಪ್ರಥಮ 


06 - 07 - 2014 


DR . RAVIKUMAR PN . 

Navodaya Medical | MS Ortho | 07 - 07 -2014 
PHC , THYAGATUR , GUBBI || 

College , Raichur 
TQ . TUMKUR DIST . 


Penalty 
Bond & 
Affidavit 


97 


ಪ್ರಥಮ 


10 - 07 - 2014 


DR . KORE KAVITA 
SUGAPPA 


Navodaya Medical | 
College , Raichur 


MD | 11 - 07 -2014 
Pulmonary 
Medicine 


19, 19A 
Penalty 
Bond & 


RHTC , TABAKADA 
HONNALLI, 
KALAGHATAGI TQ . 


Affidavit 


| 


10 


DR . HARISH BABU T 


J . J . M . Medical 


| 16 - 07- 2014 


| 


ಪ್ರಥಮ 


| 


15-07 -2014 


PHC, PANJIGANAHALLI, 
SIRA TQ . TUMKUR DIST . 


College , 
Davanagere 


19, 19A 
Penalty 
Bond & 
Affidavit 


17 


| 


2 


Kims , Bengaluru 


ಪ್ರಥಮ 


31 - 07 - 2014 


DR . PRADEEP KUMAR 
D . P . 


MD ( COM . | 01 - 08- 2014 

MED ) 


19, 19A 
Penalty 
Bond & 


PHC HEBBALE , 
SOMAWARAPETE TQ . 
KODAGU DIST 


Affidavit 


18 | 


51 


Kims, Bengaluru 


MDRD 


04 - 07 - 2014 


ಪ್ರಥಮ 


03 - 07 - 2014 


DR . SIDDAPPA 
SHIRAHATTI 


19 , 19A 
Penalty 
Bond & 


PHC , SHANKARAHATTI, 
ANTHANI TQ . BELGAUM 
DIST . 


Affidavit 


19 | 


14 


Kims, Hubli 


DOMS 


04 - 08 -2014 


19 , 19A 


ಪ್ರಥಮ 


03 - 08- 2014 


DR. NINGAPPA | 
SAMSUDDI 


Penalty 


PHC TIGADI, 
BAILAHONGALA TQ . 
BELGAUM DIST . 


Bond & 
Affidavit 


20 | 


22 


DR . SHANKAR 


BMC, Bengaluru | 


DGO 


| 14 - 07 - 2014 


ಪ್ರಥಮ 


13 - 07 -2014 


PHC, ECHANAL, 
LINGASAGUR TQ. 
RAICHUR DIST 


19 , 19A 
Penalty 
Bond & 
Affidavit 


P . R . 396 


ಬಿ . ಎಸ್ . ನಾಗರಾಜ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಶ್ರೀ ವಿ. ದಯಾನಂದ, ದ್ವಿತೀಯ ದರ್ಜೆ ಸಹಾಯಕ ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , 
ಬೆಂಗಳೂರು ಪ್ರಸ್ತುತ ದ್ವಿತೀಯ ದರ್ಜೆ ಸಹಾಯಕ, ಜಿಲ್ಲಾ ಆಯುಷ್ ಅಧಿಕಾರಿ ಕಛೇರಿ, ಕಾರವಾರ, ಉತ್ತರ ಕನ್ನಡ 
ಜಿಲ್ಲೆ, ಇವರ ವಿರುದ್ಧದ ಇಲಾಖಾ ವಿಚಾರಣೆ ಕುರಿತು ಸರ್ಕಾರಿ ದಂಡನೆ ಆದೇಶ ಹೊರಡಿಸುವ ಬಗ್ಗೆ . 


ವಿಷಯ : 


ಭಾಗ ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಅಕ್ಟೋಬರ್ ೧೫, ೨೦೧೫ 


೯೫೫ 


ಓದಲಾಗಿದೆ : 1. ಉಪ ಲೋಕಾಯುಕ್ತರು -1, ಕರ್ನಾಟಕ, ಬೆಂಗಳೂರು ಇವರ ಪತ್ರ ಸಂ : COMPT/UPLOK /BCD/ 7/2011, 

ದಿನಾಂಕ : 30 - 11 - 2011. 
2. ಅಪರ ನಿಬಂಧಕರು, ವಿಚಾರಣೆಗಳು -10 , ಕರ್ನಾಟಕ ಉಪಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

COMPT/ UPLOK/BCD / 237 /2007 / ARE-10 , ದಿನಾಂಕ : 02 - 12 - 2011 . 
3 . ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 631 ಪಿಐಎಂ 2011 , ದಿನಾಂಕ : 10 - 04 - 2012 . 
4 . ಪತ್ರ ಸಂಖ್ಯೆ : LOK / ARE -1/ENQ- 153/ 2012, Dated : 06 - 01 - 2015 . 
5. ಕಾರಣ ಕೇಳುವ ನೋಟಿಸ್‌ ಸಂಖ್ಯೆ : ಆಕುಕ 631 ಪಿಐಎಂ 2011, ದಿನಾಂಕ : 20 - 01 - 2015 . 
6. ಶ್ರೀ ವಿ. ದಯಾನಂದ, ದ್ವಿತೀಯ ದರ್ಜೆ ಸಹಾಯಕ ಇವರ ಲಿಖಿತ ಸಮಜಾಯಿಷಿ ದಿನಾಂಕ : 21 - 02 - 2015. 
7. ಸರ್ಕಾರಿ ಪತ್ರ ಸಂಖ್ಯೆ : ಆಕುಕ 631 ಪಿಐಎಂ 2011, ದಿನಾಂಕ : 30 - 03 - 2015 . 
8. ಕರ್ನಾಟಕ ಲೋಕ ಸೇವಾ ಆಯೋಗ ರವರ ಪತ್ರ ಸಂಖ್ಯೆ : ಪಿಎಸ್‌ಇ 19 ಸಿಎನ್‌ಎಸ್‌ 15 ಪಿಎಸ್‌ಸಿ 

ದಿನಾಂಕ : 09 - 06 - 2015 . 
ಪ್ರಸ್ತಾವನೆ : 

* ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , ಡಾ|| ಸಿದ್ದಯ್ಯ ಪುರಾಣಿಕ್ ರಸ್ತೆ , ಬಸವೇಶ್ವರ ನಗರ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 
ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ ವಿ . ದಯಾನಂದ ಬಿ . ಎನ್. ಡಿ. ವಿ. ವೆಂಕಟರಮಣಪ್ಪ ಇವರು ಅದೇ ಕಾಲೇಜಿನಲ್ಲಿ 

- ವ್ಯ ನಿರ್ವಹಿಸುತ್ತಿದ್ದ ಡಾ|| ದಯಾನಂದ ಆರ್ ಕಬಾಡಿ ಬಿನ್ ರಾಮಚಂದಸಾ. ಹೆಚ್. ಕಬಾಡಿ ಇವರಿಗೆ ಡಿಸೆಂಬರ್ 2009 ರಿಂದ 
ಮಾರ್ಚ್ 2010 ರವರೆಗೆ ಮಾಹೆಯಾನ ರೂ . 6000 /- ಗಳಂತೆ ಸ್ಟೈಫಂಡ್ ಮಂಜೂರಾತಿಗಾಗಿ ರೂ . 500 /- ರಂತೆ ರೂ . 2000/ - ಗಳ ಲಂಚದ 
ಹಣವನ್ನು ನೀಡುವಂತೆ ಒತ್ತಾಯಪಡಿಸಿದ್ದರಿಂದ, ಸದರಿ ಕಲಿಕಾ ವೈದ್ಯರು ಲಂಚದ ಹಣವನ್ನು ಕೊಟ್ಟು ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳಲು ಇಷ್ಟವಿಲ್ಲದ 
ಕಾರಣ ಸದರಿ ನೌಕರರ ಇವರ ವಿರುದ್ಧ ಕಾನೂನು ರೀತ್ಯ ಕ್ರಮ ತೆಗೆದುಕೊಳ್ಳುವಂತೆ ಲೋಕಾಯುಕ್ತರವರಲ್ಲಿ ದೂರನ್ನು ನೀಡಿದ್ದರು ಅದರಂತೆ ಪೊಲೀಸ 
ಇನ್ಸ್‌ಪೆಕ್ಸ್ರ ಕರ್ನಾಟಕ ಲೋಕಾಯುಕ್ತ ನಗರ ವಿಭಾಗ, ಬೆಂಗಳೂರು ಇವರು ದಿನಾಂಕ : 14 - 06 - 2010 ರಂದು ದಾಳಿ ಮಾಡಿ ಶ್ರೀ ವಿ. ದಯಾನಂದ 
ದ್ವಿತೀಯ ದರ್ಜೆ ಸಹಾಯಕ ಇವರು ರೂ . 2000/- ಗಳ ಲಂಚದ ಹಣವನ್ನು ಡಾ|| ದಯಾನಂದ ಆ‌ , ಕಬಾಡಿ ಇವರಿಂದ ಪಡೆದುಕೊಂಡಿದ್ದ. ಸದರಿ 
ಹಣವನ್ನು ಜಪ್ತಿ ಮಾಡಿ ಮತ್ತು ಆಪಾದಿತ ನೌಕರನನ್ನು ದಸ್ತಿಗಿರಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು, ತದನಂತರ ಆಪಾದಿತರು 
ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿರುತ್ತಾರೆ. 

ಈ ಪ್ರಕರಣದಲ್ಲಿ ಶ್ರೀ ವಿ. ದಯಾನಂದ, ದ್ವಿತೀಯ ದರ್ಜೆ ಸಹಾಯಕರು ಇವರು ಒಬ್ಬ ಸರ್ಕಾರಿ ನೌಕರರಾಗಿದ್ದುಕೊಂಡು ತಮ್ಮ ಕರ್ತವ್ಯ 
ಪಾಲನೆಯಲ್ಲಿ ಪ್ರಾಮಾಣಿಕ ಕರ್ತವ್ಯ ನಿಷ್ಠೆ ಪಾಲಿಸದೇ ಅಪ್ರಾಮಾಣಿಕರಾಗಿ ವರ್ತಿಸಿ ಕರ್ನಾಟಕ ನಾಗರಿಕ ಸೇವಾ ನಿಯಮ ( ನಡತೆ) 1966ರ ನಿಯಮ 
3 (1) ರ ಪ್ರಕಾರ ಸರ್ಕಾರಿ ನೌಕರನಿಗೆ ತರವಲ್ಲದ ರೀತಿಯಲ್ಲಿ ನಡೆದುಕೊಂಡು ದುರ್ವತನೆ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ, 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ) 1957ರ ನಿಯಮ 14 A ರಡಿಯಲ್ಲಿ ತನಿಖೆಯನ್ನು ಕರ್ನಾಟಕ 
ಲೋಕಾಯುಕ್ತಕ್ಕೆ ಒಪ್ಪಿಸುವಂತೆ ಹಾಗೂ ಮಾನ್ಯ ಉಪಲೋಕಾಯುಕ್ತರು ಮಾಡಿರುವ ಶಿಫಾರಸ್ಸಿನ ಬಗ್ಗೆ ಕೈಗೊಂಡಿರುವ ಕ್ರಮದ ಬಗ್ಗೆ ಲೋಕಾಯುಕ್ತ ಸಂಸ್ಥೆಗೆ 
ವರದಿ ಮಾಡುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ 1 ಮತ್ತು 2 ರ ಪತ್ರಗಳಲ್ಲಿ ಕೋರಿರುತ್ತಾರೆ. ಸರ್ಕಾರವು ಲೋಕಾಯುಕ್ತರ ವರದಿಯನ್ನು 
ನಿಯಮಾನುಸಾರ ಪರಿಶೀಲಿಸಿ , ಆರೋಪಿತರ ವಿರುದ್ದ ಮಾಡಿರುವ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ, ಮೇಲೆ ಓದಲಾದ ಕ್ರಮ ಸಂಖ್ಯೆ 
(3) ರಲ್ಲಿನ ಆದೇಶದಲ್ಲಿ ಇಲಾಖಾ ವಿಚಾರಣೆಯನ್ನು ಮಾನ್ಯ ಕರ್ನಾಟಕ ಉಪ ಲೋಕಾಯುಕ್ತರವರಿಗೆ ವಹಿಸಿದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಪತ್ರದಲ್ಲಿ ಶ್ರೀ ವಿ . ದಯಾನಂದ, ದ್ವಿತೀಯ ದರ್ಜೆ ಸಹಾಯಕರು, ಸರ್ಕಾರಿ ಯುನಾನಿ ವೈದ್ಯಕೀಯ 

ವರ ವಿರುದ್ಧ ಕರ್ನಾಟಕ ಉಪ ಲೋಕಾಯುಕರವರು ಇಲಾಖಾ ವಿಚಾರಣೆ ನಡೆಸಿ ದಿನಾಂಕ : 05 - 01 - 2015ರಲ್ಲಿ 
ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ವಿಚಾರಣಾ ವರದಿಯಲ್ಲಿ ಆರೋಪಿತರ ವಿರುದ್ಧ ಆರೋಪಗಳು ಸಾಬೀತಾಗಿರುವುದರಿಂದ, 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8 ( vi) ರನ್ವಯ ಶ್ರೀ ದಯಾನಂದ ದ್ವಿತೀಯ 
ದರ್ಜೆ ಸಹಾಯಕ ಇವರನ್ನು ಸರ್ಕಾರಿ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಲು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಮಾನ್ಯ ಉಪ ಲೋಕಾಯುಕ್ತ ರವರು ಸಲ್ಲಿಸಿರುವ ವಿಚಾರಣಾ ವರದಿಯನ್ನು ಏಕೆ ಅಂಗೀಕರಿಸಬಾರದು ಎಂಬುದರ ಬಗ್ಗೆ ಲಿಖಿತ ಹೇಳಿಕೆಯನ್ನು 
ಸಲ್ಲಿಸುವಂತೆ ವಿಚಾರಣಾ ವರದಿಯೊಂದಿಗೆ ಆಪಾದಿತ ನೌಕರರಿಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 5) ರಲ್ಲಿ ಕಾರಣ ಕೇಳುವ ನೋಟಿಸ್‌ನ್ನು ಆಯುಷ್ 
ನಿರ್ದೇಶಕರ ಮೂಲಕ ಜಾರಿ ಮಾಡಲಾಗಿತ್ತು. ಸದರಿ ನೋಟಿಸ್‌ಗೆ ಆಪಾದಿತ ನೌಕರರು ಮೇಲೆ ಓದಲಾದ ಕ್ರಮ ಸಂಖ್ಯೆ ( 6) ರ ಪತ್ರದಲ್ಲಿ ಲಿಖಿತ 
ಹೇಳಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸಿ, ವಿಚಾರಣಾ ವರದಿಯಲ್ಲಿ ಪ್ರಸ್ತಾಪಿಸಿರುವ ಆರೋಪಗಳನ್ನು ನಿರಾಕರಿಸುತ್ತಾ, ಹೊಸದಾಗಿ ಇಲಾಖಾ ವಿಚಾರಣಾ 
ನಡೆಸುವಂತೆ ಕೋರಿರುತ್ತಾರೆ. ಸರ್ಕಾರವು ಆಪಾದಿತ ನೌಕರರು ನೀಡಿರುವ ಸಮಜಾಯಿಷಿಯನ್ನು ಸರ್ಕಾರವು ಪರಿಶೀಲಿಸಿದೆ. ಮಾನ್ಯ ಉಪ 
ಲೋಕಾಯುಕ್ತರವರು ಇಲಾಖಾ ವಿಚಾರಣೆಯನ್ನು ನಿಯಮಾನುಸಾರ ನಡೆಸಿರುವುದರಿಂದ ಮತ್ತೊಮ್ಮೆ ಇಲಾಖಾ ವಿಚಾರಣೆ ನಡೆಸುವ ಅವಶ್ಯಕತೆ 
ಇರುವುದಿಲ್ಲವೆಂದು ಸರ್ಕಾರವು ತೀರ್ಮಾನಿಸಿ, ಮೇಲೆ ಓದಲಾದ ಕ್ರಮ ಸಂಖ್ಯೆ ( 7) ರ ಸರ್ಕಾರಿ ಪತ್ರದಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ) 
1957ರ ನಿಯಮ 8( vi) ರನ್ವಯ ಕಡ್ಡಾಯ ನಿವೃತ್ತಿಗೊಳಿಸುವ ದಂಡನೆ ವಿಧಿಸಲು ಕರ್ನಾಟಕ ಲೋಕ ಸೇವಾ ಆಯೋಗದ ಸಹಮತಿಯನ್ನು ಕೋರಲಾಗಿತ್ತು. 
ಕರ್ನಾಟಕ ಲೋಕಸೇವಾ ಆಯೋಗವು ಮೇಲೆ ಓದಲಾದ ಕ್ರಮ ಸಂಖ್ಯೆ ( 8) ರ ಪತ್ರದಲ್ಲಿ ಶ್ರೀ ವಿ. ದಯಾನಂದ ದ್ವಿತೀಯ ದರ್ಜೆ ಸಹಾಯಕ ಇವರನ್ನು 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ) 1957ರ ನಿಯಮ 8 ( vi) ರನ್ವಯ ಕಡ್ಡಾಯ ನಿವೃತ್ತಿಗೊಳಿಸುವ ದಂಡನೆ ವಿಧಿಸಲು ಸಹಮತಿ ನೀಡಿರುತ್ತದೆ. 
ಸರ್ಕಾರವು ಕರ್ನಾಟಕ ಲೋಕಸೇವಾ ಆಯೋಗವು ನೀಡಿರುವ ಸಹಮತಿಯನ್ನು ಪರಿಗಣಿಸಿ ಆಪಾದಿತ ನೌಕರನನ್ನು ಸರ್ಕಾರಿ ಸೇವೆಯಿಂದ ಕಡ್ಡಾಯವಾಗಿ 
ನಿವೃತ್ತಿಗೊಳಿಸಲು ತೀರ್ಮಾನಿಸಿ ಈ ಆದೇಶವನ್ನು ಹೊರಡಿಸಿದೆ. 


೯೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 

ಭಾಗ ೧ 
ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 631 ಪಿಐಎಂ 2011 , ಬೆಂಗಳೂರು, ದಿನಾಂಕ : 24 - 06 -2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಶ್ರೀ ವಿ . ದಯಾನಂದ, ದ್ವಿತೀಯ ದರ್ಜೆ ಸಹಾಯಕರು, ಆಯುಷ್ ಇಲಾಖೆ ( ಪ್ರಸ್ತುತ 
ದ್ವಿತೀಯ ದರ್ಜೆ ಸಹಾಯಕರು ಜಿಲ್ಲಾ ಆಯುಷ್ ಅಧಿಕಾರಿಗಳ ಕಛೇರಿ ಕಾರವಾರ ಉತ್ತರ ಕನ್ನಡ ಜಿಲ್ಲೆ) ಇವರನ್ನು ಕರ್ನಾಟಕ ನಾಗರೀಕ ಸೇವಾ 
( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8 ( vi) ರನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ಕಡ್ಡಾಯ ನಿವೃತ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 397 

ಬಿ. ಕಮಲಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC- 25 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ.ವೈ.ಪ. ಮತ್ತು ಸಮನ್ವಯ). 


COMMERCE AND INDUSTRIES SECRETARIAT 


Sub : 


Approval to the proposal of M /s Himatsingka Seide Ltd ., to establish “ Bed Linens Drapery 
and Upholstery " at SEZ Food Processing Zone, Hassan . 
Proceedings of the 38th State High Level Clearance Committee (SHLCC ) meeting held on 
17 - 06 -2015. 


Read : 


PREAMBLE : 

M /s Himatsingka Seide Ltd ., has proposed to establish " Bed Linens Drapery and Upholstery ", with an investment of 
Rs. 1, 325 .00 crores, generating employment to about 2 ,750 persons at SEZ Food Processing Zone, Hassan . 

The proposal was examined in the 38th State High Level Clearance Committee ( SHLCC ) Meeting held on 17 -06 -2015 . 
Governmenthas examined the recommendations made by the State High Level Clearance Committee in all aspects . 
Hence the following order . 

GOVERNMENT ORDER NO . CI 169 SPI 2015 , BENGALURU , DATED : 10 .07 .2015 


Government is pleased to accord in principle approval to the Investment proposal of M /s Himatsingka Seide Ltd ., to establish 
“ Bed Linens Drapery and Upholstery", with an investment of Rs. 1. 325.00 crores at SEZ Food Processing Zone, Hassan , generating 
employment to about 2 ,750 persons with the following infrastructure assistances , incentives and concessions : 


Land : 


300 acres of KIADB land adjacent to the existing factory premises of the 
company for the expansion project out of that 35 acres (Part of KIADB general 
industrial area ) and 285 acres belonging to Agro and Food Processing SEZ , 
subject to de -notification of SEZ status of the same by GOI. 
40.00 lakh LPD from KIADB . 
25 ,000 KVA from CESCOM . 
As per New Industrial policy 2014 - 19 of the State. 


Water : 


Power : 


Incentive & 
Concessions : 


Sanction of the above infrastructure facilities , incentives and concessions is subject to the following terms and 
conditions : 

1 . Environment : The company has obtain Consent for Establishment and Consent for Operation from KSPCB and 

environmental clearance from MoEF, Govt. of India or the Dept. of Forest , Ecology & Environment, Govt. of 
Karnataka, if applicable . 
Employment : The Company shall comply with the provisions of Industrial Policy 2014 - 19 of Govt. of Karnataka . 
Prepare a plan for development of Human Resources required for the project, train local people. A copy of Human 
Resources Development plan shall be sent to the Commissioner for Industrial Development & Director of Industries 
and Commerce for monitoring. 
Vendor Development : Wherever there is scope for vendor development for the project, the company shall prepare 
a vendor development plan , develop local vendors and procure the required inputs , components and sub 
assemblies from these local vendor unit. A copy of the vendor development plan shall be sent to the Commissioner 
for Industrial Development & Director of Industries and Commerce for monitoring . 


2010 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಅಕ್ಟೋಬರ್ ೧೫, ೨೦೧೫ 


TH2 


4 . 


Social Infrastructure Development : The Company is advised to take up social infrastructure development 
projects in the vicinity of the proposed location of the unit and comply with the stipulation of Company Act, 2013. A 
copy of such projects shall be sent to the Commissioner for Industrial Development & Director of Industries and 
Commerce formonitoring. 
Others : 


a ) 


The company shall adopt rainwater harvesting, waste water recycling and water conservation techniques. 
Zero discharge facility should be adopted wherever applicable . 
The company shall take all statutory and other necessary clearances from the competent authorities including 
Govt. of India and shall submit milestones/progress in the implementation of the project regularly , which will 
be monitored by the Department. 
The company shall provide atleast one employmentper family of land looser. 


c) 


This approval is valid for a period of two years from the date of issue of this Government Order. 


P . R . 465 


By Order and in the name of the Governor of Karnataka , 

S. UMADEVI 
Desk Officer ( Technical Cell) 
Commerce & Industries Department. 


S . C . 25 


COMMERCE AND INDUSTRIES SECRETARIAT 


Sub : 


Approval to the proposal of M /s Stelis Biopharma Pvt. Ltd., to establish " Bio Therapeutics Products , 
Monoclonal Antibodies and Therapeutic Proteins” at Doddaballapur Phase -3 , Industrial Area , Bengaluru 
Rural District 
Proceedings of the 38th State High Level Clearance Committee (SHLCC ) meeting held on 17 -06 -2015 . 


Read : 


PREAMBLE : 


M /s Stelis Biopharma Pvt. Ltd ., has proposed to establish “Bio Therapeutics Products , Monoclonal Antibodies & Therapeutic 
Proteins” with an investment of Rs. 248 .00 crores, generating employment to about 125 persons at Doddaballapur Phase - 3 , Industrial 
Area , Bengaluru Rural District. 

The proposal was examined in the 38th State High Level Clearance Committee (SHLCC ) Meeting held on 17 -06 - 2015 . 
Governmenthas examined the recommendations made by the State High Level Clearance Committee in all aspects . 


Hence the following order. 

GOVERNMENT ORDER NO . CI 170 SPI 2015 , BENGALURU , DATED : 10 . 07 . 2015 


Government is pleased to accord in principle approval to the investment proposal of M /s Stelis Biopharma Pvt. Ltd , to 
establish "Bio Therapeutics Products, Monoclonal Antibodies & Therapeutic Proteins”, with an investment of Rs. 248 .00 crores at 
Doddaballapur Phase - 3, Industrial Area , Bengaluru Rural District, generating employment to about 125 persons with the following 
infrastructure assistances, incentives and concessions : 


Land : 


Water : 


10 acres of land in Doddaballapur Phase - III, Industrial Area , Bengaluru Rural 
District by KIADB . 
2 . 16 lakh LPD each from KIADB & own source . 
3,500 KVA power from BESCOM . 
As per New Industrial Policy 2014 - 19 of the State . 


Power : 


Incentive & 
Concessions : 


Sanction of the above infrastructure facilities, incentives and concessions is subject to the following terms and 
conditions : 


1 . 


Environment : The company to obtain Consent for Establishment and Consent for Operation from KSPCB and 
environmental clearance from MoEF, Govt. of India or the Dept. of Forest , Ecology & Environment, Govt. of 
Karnataka , if applicable . 


Employment : The Company shall comply with the provisions of Industrial Policy 2014 - 19 of Govt. of Karnataka . 
Prepare a plan for development of Human Resources required for the project, train local people . A copy of Human 
Resources Development plan shall be sent to the Commissioner for Industrial Development & Director of Industries 
and Commerce for monitoring . 


Thes 


FDF837 Oos , nowo, w pewor 03 , 90098 


2007 0 


3 . 


Vendor Development : Wherever there is scope for vendor development for the project, the company shallprepare 
a vendor development plan , develop local vendors and procure the required inputs , components and sub 
assemblies from these local vendor unit. A copy of the vendor development plan shall be sent to the Commissioner 
for Industrial Development & Director of Industries and Commerce for monitoring . 
Social Infrastructure Development : The Company is advised to take up social infrastructure development 
projects in the vicinity of the proposed location of the unit and comply with the stipulation of Company Act, 2013. A 
copy of such projects shall be sent to the Commissioner for Industrial Development & Director of Industries and 
Commerce for monitoring . 
Others : 
a ) The company shall adopt rainwater harvesting, waste water recycling and water conservation techniques . 

Zero discharge facility should be adopted wherever applicable . 
The company shall take all statutory and other necessary clearances from the competent authorities including 
Govt. of India and shall submit milestones/progress in the implementation of the project regularly , which will 

be monitored by the Department. 
c) The company shall provide atleast one employment per family of land looser. 


This approval is valid for a period of two years from the date of issue of this Government Order. 

By Order and in the name of the Governor of Karnataka , 
P . R . 466 

S . UMADEVI 
S . C . 25 

Desk Officer (Technical Cell), 
Commerce & Industries Department. 


COMMERCE AND INDUSTRIES SECRETARIAT 


Sub : 


Approval to the proposal of M /s Auric Industries Ltd ., to establish “Bio Mass Power, Solar 
Power Plant" at Kalmangi, Sindhanur, Raichur District. 
Proceedings of the 38th State High level Clearance Committee (SHLCC ) meeting held on 17 -06 - 2015 . 


Read : 


PREAMBLE : 


M /s Auric Industries Ltd ., has proposed to establish “ Bio Mass Power, Solar Power Plant" with an investment of Rs. 156 . 25 
crores , generating employment to about 172 persons atKalmangi, Sindhanur, Raichur District. 

The proposal was examined in the 38th State High Level Clearance Committee (SHLCC ) Meeting held on 17 . 06 . 2015 . 
Governmenthas examined the recommendations made by the State High Level Clearance Committee in all aspects. 
Hence the following order . 

GOVERNMENT ORDER NO. CI 171 SPI 2015 , BENGALURU , DATED : 10 .07 . 2015 


Government is pleased to accord in principle approval to the Investment proposal of M /s Auric Industries Ltd ., to establish “ Bio 
Mass Power , Solar Power Plant”, with an investment of Rs. 156 .25 crores at Kalmangi, Sindhanur, Raichur District, generating 
employment to about 172 persons with the following infrastructure assistances , incentives and concessions : 


Land : 


90 acres of land at Sy. Nos . 3 , 84 , 85 , 86 , 87 of Kalmangi, Sindhanur, Raichur 
District to be purchased U /s. 109 of KLR Act. 


Water : 


19.50 lakh LPD from own sources. 


Power : 


110 KVA power to be served by GESCOM 


As per applicable Policy of the State 


Incentive & 
Concessions : 


Sanction of the above infrastructure facilities , incentives and concessions is subject to the following terms and 
conditions : 

1 . Environment : The company to obtain Consent for Establishment and Consent for Operation from KSPCB and 

environmental clearance from MoEF . Govt. of India or the Dept of Forest, Ecology & Environment, Govt of 
Karnataka, if applicable . 
Employment : The Company shall comply with the provisions of Industrial Policy 2014 - 19 of Govt. of Karnataka . 
Prepare a plan for development of Human Resources required for the project, train local people . A copy of 


2 . 


2010 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


THE 


4 . 


Human Resources Development plan shall be sent to the Commissioner for Industrial Development & Director of 
Industries and Commerce for monitoring. 
Vendor Development :Wherever there is scope for vendor development for the project , the company shall prepare 
a vendor development plan , develop local vendors and procure the required inputs , components and sub 
assemblies from these local vendor unit . A copy of the vendor development plan shall be sent to the Commissioner 
for Industrial Development & Director of Industries and Commerce for monitoring . 
Social Infrastructure Development : The Company is advised to take up social infrastructure development 
projects in the vicinity of the proposed location of the unit and comply with the stipulation of Company Act 2013 . A 
copy of such projects shall be sent to the Commissioner for Industrial Development & Director of Industries and 
Commerce formonitoring . 
Others : 
a) The company shall adopt rainwater harvesting , waste water recycling and water conservation techniques. 

Zero discharge facility should be adopted wherever applicable . 

The company shall take all statutory and other necessary clearances from the competent authorities including 
Govt. of India and shall submit milestones /progress in the implementation of the project regularly , which will 

be monitored by the Department. 
c) The company shall provide at least one employmentper family of land looser. 


This approval is valid for a period of two years from the date of issue of this Government Order. 


P . R . 467 
S.C . 25 


By Order and in the name of the Governor of Karnataka 

S . UMADEVI 
Desk Officer (Technical Cell) 
Commerce & Industries Department. 


COMMERCE AND INDUSTRIES SECRETARIAT 


Sub : 


Approval to the proposal of M /s Cheers Breweries Ltd ., to establish manufacture of “ Beer (Brewery)" 
at Adakanahalli Village , Nanjangud Taluk , Mysuru District. 
Proceedings of the 38th State High level Clearance Committee (SHLCC ) meeting held on 17 -06 -2015 . 


Read : 


PREAMBLE : 

M /s Cheers Breweries Ltd ., has proposed to establish manufacture of "Beer (Brewery)" with on investment of Rs. 107 .50 
crores, generating employment to about 215 persons at Adakanahalli Village, Nanjangud Taluk , Mysuru District. 

The proposal was examined in the 38th State High Level Clearance Committee (SHLCC) Meeting held on 17 .06 .2015 . 
Government has examined the recommendationsmade by the State High Level Clearance Committee in all aspects. 

Hence the following order. 


GOVERNMENT ORDER No. CI 172 SPI 2015 , BENGALURU , DATED : 10 .07 .2015 


Government is pleased to accord in principle approval to the Investment proposal of M /s Cheers Breweries Ltd ., to establish 
manufacture of " Beer (Brewery )", with an investment of Rs. 107.50 crores at Adakanahalli Village , Nanjangud Taluk , Mysuru District, 
generating employment to about 215 persons with the following infrastructure assistances , incentives and concessions : 


Land : 


16 acres 19 guntas of land in Adakanahalli Industrial Area , Nanjangud Taluk , 
Mysuru District by KIADB . 


Water : 


10 .80 lakh LPD from KIADB . 


Power : 


17589 KVA power from CESCOM . 


As per New Industrial Policy 2014 - 19 of the State . 


Incentive & 
Concessions : 


Sanction of the above infrastructure facilities , incentives and concessions is subject to the following terms and 
conditions : 

1. Environment : The company has obtain Consent for Establishment and Consent for Operation from KSPCB and 

environmental clearance from MoEF . Govt. of India or the Dept of Forest, Ecology & Environment, Govt of 
Karnataka, if applicable . 


580 


FOT837 Oos , nowo, w pewOr 03 , 90098 


230 0 


2 . 


Employment : The Company shall comply with the provisions of Industrial Policy 2014 - 19 of Govt. of Karnataka. 
Prepare a plan for development of Human Resources required for the project, train local people . A copy of 
Human Resources Development plan shall be sent to the Commissioner for Industrial Development & Director of 
Industries and Commerce formonitoring . 
Vendor Development : Wherever there is scope for vendor development for the project, the company shall prepare 
a vendor development plan , develop local vendors and procure the required inputs , components and sub 
assemblies from these local vendor unit . A copy of the vendor development plan shall be sent to the Commissioner 
for Industrial Development & Director of Industries and Commerce formonitoring . 
Social Infrastructure Development : The Company is advised to take up social infrastructure development 
projects in the vicinity of the proposed location of the unit and comply with the stipulation of Company Act 2013. A 
copy of such projects shall be sent to the Commissioner for Industrial Development & Director of Industries and 
Commerce for monitoring . 
Others : 


a ) 


The company shall adopt rainwater harvesting , waste water recycling and water conservation techniques. 
Zero discharge facility should be adopted wherever applicable . 


The company shall take all statutory and other necessary clearances from the competent authorities including 
Govt. of India and shall submit milestones/ progress in the implementation of the project regularly , which will 
be monitored by the Department. 


c ) 


The company shall provide at least one employment per family of land looser. 


This approval is valid for a period of two years from the date of issue of this GovernmentOrder. 


P . R . 468 
S . C . 25 


By Order and in the name of the Governor of Karnataka 

S . UMADEVI 
Desk Officer (TechnicalCell) 
Commerce & Industries Department. 


COMMERCE AND INDUSTRIES SECRETARIAT 

CORRIGENDUM 
No. CI 173 SPI 2015 , Bengaluru , dated 16 -07 -2015 


Sub : 


Approval to the proposal of M /s Harsha Sugars Ltd ., to establish “ 5,000 TCD Sugar Cane 
Crushig and 30 MW Co . Gen ” at Savadatti, Belagavi District – reg. 
Government Order No . Cl 316 SPI 2014 , dated 27 -03- 2015 . 


Read : 


In the order portion of Government Order No. Cl 173 SPI 2015 , dated 10 -07 -2015 , under the head Land the words ; 
" Land : 82 Acre 25 Gunta of own land in various Sy. Nos . 411/1, 411/2 , 411/3 , 412 , 413/ 1, 417 /2 , 

417 /6 , 417 /7 , 409 /1A + 1B /1, 409/1A + B /2, 409/2 , 411/4 , 417/8 of Savadatti Village , 
Savadatti Taluk , Belagavi District purchased in the name of the promoters of the company 
to be transferred in the name of the company U /s 109 ofKLR Act ”. 


May please be read as : 


“ Land : 


82 Acre 25 Gunta of own land in various Sy . Nos. 411/1 , 411 /2 , 411/3, 412, 413/1, 417/2 , 
417 /6 , 417 /7, 409/ 1A + 1B /1, 409/1A + B /2 , 409 /2, 411/4 , 41718 of Savadatti Village , 
Savadatti Taluk , Belagavi District purchased in the name of the promoters of the company 
to be transferred in the name of the company U /s 109 of KLR Act”. Approval of the proposal 
is subject to approval of ensuing Land Audit Committee”. 


The other terms and conditions remain the same as in the Government Order read at above . 


P . R . 469 


By Order and in the name of the Governor of Karnataka 

S . UMADEVI 
Desk Officer (Technical Cell) 
Commerce & Industries Department. 


S . C . 25 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 

೯೬೧ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : “ ಚಿಣ್ಣರ ವನದರ್ಶನ” ಎಂಬ ಹೊಸ ಯೋಜನೆಯನ್ನು 2015 - 16ನೇ ಸಾಲಿನಿಂದ ಅನುಷ್ಠಾನಗೊಳಿಸುವ ಬಗ್ಗೆ. 
ಓದಲಾಗಿದೆ : 

ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅಪಮು) ಬೆಂಗಳೂರು, ಇವರ ಪ್ರಸ್ತಾವನೆ ಸಂಖ್ಯೆ: 

ಪಿಸಿಸಿಎಫ್ ( ಅಪಮು) ಡಿ -1/ಬಿಯುಡಿ/ ಸಿಆರ್‌62 /2015 -16, ದಿನಾಂಕ: 04.05 . 2015 . 
ಪ್ರಸ್ತಾವನೆ : 

ಅರಣ್ಯಗಳು, ವನ್ಯಜೀವಿ ಸಂಕುಲ ಸಂರಕ್ಷಣೆ ಮಾಲಿನ್ಯ ಮುಕ್ತ ಪರಿಸರದ ಭವಿಷ್ಯಕ್ಕೆ ಅರಣ್ಯಗಳ ಉಳಿವು ಅತ್ಯವಶ್ಯಕ ಎಂಬ ಅರಿವನ್ನು 
ವಿದ್ಯಾರ್ಥಿಗಳಿಗೆ ಮೂಡಿಸಿ, ಪ್ರತಿಯೊಬ್ಬರನ್ನು ಭವಿಷ್ಯದ ಪರಿಸರ ಸ್ನೇಹಿ ನಾಗರಿಕರನ್ನಾಗಿ ರೂಪಿಸುವ ಸಲುವಾಗಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಓದುತ್ತಿರುವ 
10 , 000 ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು “ ಚಿಣ್ಣರ ವನದರ್ಶನ ” ಎಂಬ ಯೋಜನೆಯನ್ನು 2015 -16ನೇ ಸಾಲಿನಿಂದ ಪ್ರಾರಂಭಿಸಲು ಸರ್ಕಾರವು 
2015 -16ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಹೊಸ ಯೋಜನೆಯನ್ನು ಘೋಷಣೆ ಮಾಡಿದೆ. 

ಮೇಲೆ ಓದಲಾದ ದಿನಾಂಕ: 04.05 .2015ರ ಪತ್ರದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ ಪಡೆ ಮುಖ್ಯಸ್ಥರು) ರವರು 
2015 - 16ನೇ ಸಾಲಿನ ಆಯವ್ಯಯದ ಭಾಷಣದಲ್ಲಿ ಪ್ರಸ್ತಾಪಿಸಿರುವಂತೆ “ ಚಿಣ್ಣರ ವನದರ್ಶನ” ಎಂಬ ಹೊಸ ಯೋಜನೆಯನ್ನು 2015 - 16ನೇ ಸಾಲಿನಿಂದ 
ಅನುಷ್ಠಾನಗೊಳಿಸಲು ಹಾಗೂ ಲೆಕ್ಕ ಶೀರ್ಷಿಕೆ 2406 - 01 -102 - 2 - 25 -103 ( ಯೋಜನೆ) ರಡಿ ಒದಗಿಸಿರುವ 1, 200.00 ಲಕ್ಷದ ಮಿತಿಯಲ್ಲಿ ಚಿಣ್ಣರ 
ವನದರ್ಶನ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ . 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಆದ್ದರಿಂದ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 88 ಎಫ್ ಎಪಿ 2015 ಬೆಂಗಳೂರು, ದಿನಾಂಕ : 15.07.2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅರಣ್ಯಗಳು, ವನ್ಯಜೀವಿ ಸಂಕುಲ ಸಂರಕ್ಷಣೆ ಮಾಲಿನ್ಯಮುಕ್ತ ಪರಿಸರದ ಭವಿಷ್ಯಕ್ಕೆ ಅರಣ್ಯಗಳ 
ಉಳಿವು ಅತ್ಯವಶ್ಯಕ ಎಂಬ ಅರಿವನ್ನು ವಿದ್ಯಾರ್ಥಿಗಳಿಗೆ ಮೂಡಿಸಿ, ಪ್ರತಿಯೊಬ್ಬರನ್ನು ಭವಿಷ್ಯದ ಪರಿಸರ ಸ್ನೇಹಿ ನಾಗರಿಕರನ್ನಾಗಿ ರೂಪಿಸವ ದೃಷ್ಟಿಯಿಂದ 
ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಓದುತ್ತಿರುವ 10,000 ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು “ ಚಿಣ್ಣರ ವನ ದರ್ಶನ” ಎಂಬ ಹೊಸ ಯೋಜನೆಯನ್ನು ಶಿಕ್ಷಣ 
ಇಲಾಖೆಯ ಸಹಯೋಗದೊಂದಿಗೆ 2015 -16ನೇ ಸಾಲಿನಿಂದ ಈ ಕೆಳಕಂಡ ಮಾರ್ಗಸೂಚಿಗಳೊಂದಿಗೆ ಅನುಷ್ಠಾನಗೊಳಿಸಲು ಸರ್ಕಾರವು ಅನುಮೋದನೆ 
ನೀಡಿದೆ. 

1 ಯೋಜನೆಯ ಉದ್ದೇಶ: 
1. ಅರಣ್ಯಗಳು / ವನ್ಯಜೀವಿ ಸಂಕುಲಗಳು ನಮ್ಮ ಅಸ್ತಿತ್ವ ಮತ್ತು ಜೀವ ಜಲದ ಮೂಲಗಳೇ ಹೊರತು ಆದಾಯದ ಮೂಲವಲ್ಲ ಮತ್ತು 

ಮಾಲಿನ್ಯಮುಕ್ತ ಪರಿಸರದ ಭವಿಷ್ಯಕ್ಕೆ ಅರಣ್ಯಗಳ ಉಳಿವು ಅತ್ಯವಶ್ಯ ಎಂಬ ಅರಿವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸಿ ಪ್ರತಿಯೊಬ್ಬರನ್ನು 

ಭವಿಷ್ಯದ ಪರಿಸರಸ್ನೇಹಿ ನಾಗರಿಕರನ್ನಾಗಿ ರೂಪಿಸುವುದು . 
2. ರಾಜ್ಯದ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಲ್ಲಿ ಪರಿಸರದ ಜಾಗೃತಿ ಮೂಡಿಸುವುದು ಮತ್ತು ಅರಣ್ಯಗಳ/ ವನ್ಯಜೀವಿ ಸಂಕುಲಗಳ ಕುರಿತು 

ಅವರ ದೃಷ್ಟಿಕೋನಬದಲಾಯಿಸಿ ಅರಣ್ಯಗಳ ಉಳಿವು ಮತ್ತು ಅಭಿವೃದ್ಧಿಯಲ್ಲಿ ಅವರನ್ನು ಪಾಲುದಾರರನ್ನಾಗಿ ಮಾಡುವುದು. 
3. ಅರಣ್ಯಗಳ ಮಹತ್ವ ಅರಿತ ಒಬ್ಬ ನಾಗರಿಕ ಅರಣ್ಯ ಸಂರಕ್ಷಣೆ ಮತ್ತು ವನ್ಯಜೀವಿ ಸಂಕುಲಗಳ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಲ್ಲಿ 

ಅರಣ್ಯ ಇಲಾಖೆಯ ಕೈ ಬಲಪಡಿಸಿದಂತಾಗುತ್ತದೆ. ಆದ್ದರಿಂದ ಒಬ್ಬ ಶಾಲಾ ವಿದ್ಯಾರ್ಥಿಯನ್ನು ಕಾಲೇಜು ಮೆಟ್ಟಿಲು ಹತ್ತುವ ಮುನ್ನ 
ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಕನಿಷ್ಟ ಒಮ್ಮೆಯಾದರೂ ಅರಣ್ಯಕ್ಕೆ ಭೇಟಿ ಮಾಡಿಸುವ ಮೂಲಕ ಅರಣ್ಯ ಮತ್ತು ವನ್ಯಜೀವಿಗಳ ಮಹತ್ವದ 

ಅರಿವನ್ನು ಮೂಡಿಸುವುದು . 
4. ನೈಸರ್ಗಿಕ ಸಂಪತ್ತಾದ ಅರಣ್ಯವನ್ನು ಮತ್ತು ವನ್ಯಜೀವಿ ಸಂಕುಲವನ್ನು ಸಂರಕ್ಷಿಸುವಲ್ಲಿ ಅರಣ್ಯ ಇಲಾಖೆಯು ವಹಿಸುತ್ತಿರುವ ಪಾತ್ರ 

ಕೈಗೊಳ್ಳುತ್ತಿರುವ ವಿವಿಧ ಕಾರ್ಯಗಳ ಕುರಿತು ಮಕ್ಕಳಿಗೆ ಅರಿವು ಮೂಡಿಸುವುದು. 
೧. ಯೋಜನೆಯ ರೂಪುರೇಷೆ : 
* ರಾಜ್ಯದಲ್ಲಿ ಒಟ್ಟು 14472 ಪ್ರೌಢ ಶಾಲೆಗಳಿದ್ದು, ಈ ಎಲ್ಲಾ ಶಾಲೆಗಳ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸುವುದು 
ಯೋಜನೆಯ ಮುಖ್ಯ ಉದ್ದೇಶ. ಆದರೆ ಎಲ್ಲಾ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸುವುದು ಕಷ್ಟವಾದುದರಿಂದ, ಈ 
ಯೋಜನೆಯನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸಲು ಉದ್ದೇಶಿಸಿದೆ. ಮೊದಲನೆಯ ಹಂತವಾಗಿ ಸರ್ಕಾರಿ ಪ್ರಾಢಶಾಲೆಗಳಲ್ಲಿರುವ 9ನೇ 
ತರಗತಿಯ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಮೊದಲ ಹಂತದಲ್ಲಿ ವನ್ಯಜೀವಿ ತಾಣಗಳ ಹತ್ತಿರವಿರುವ ಶಾಲೆಗಳಿಗೆ ಈ ಯೋಜನೆಯ ಸೌಲಭ್ಯ 
ನೀಡಲು, ನಂತರದ ಹಂತದಲ್ಲಿ ರಕ್ಷಿತಾರಣ್ಯಗಳ ಹತ್ತಿರವಿರುವ ಸರ್ಕಾರಿ ಪ್ರೌಢ ಶಾಲೆಗಳಿಗೆ , ತದನಂತರ ಉಳಿದ ಸರ್ಕಾರಿ ಮತ್ತು ಅನುದಾನಿತ 
ಶಾಲೆಗಳಿಗೆ ವಿಸ್ತರಿಸುವ ಕ್ರಮ ತೆಗೆದುಕೊಳ್ಳಲಾಗುವುದು. 
1. ರಾಷ್ಟ್ರೀಯ ಉದ್ಯಾನವನ/ ವನ್ಯಜೀವಿ ಅಭಯಾರಣ್ಯ ಪ್ರವಾಸಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಈ ಕೆಳಕಂಡಂತೆ ಎರಡು ದಿನಗಳ ಕಾರ್ಯಕ್ರಮವನ್ನು 
ಹಮ್ಮಿಕೊಳ್ಳಲಾಗುವುದು. 

ಈ ಯೋಜನೆಯಡಿ ಶಾಲಾ ವಿದ್ಯಾರ್ಥಿಗಳನ್ನು ಶಾಲೆಗಳಿಂದ ವನ್ಯಜೀವಿ ಅಭಯಾರಣ್ಯಗಳಿಗೆ ಸಂಬಂಧಪಟ್ಟಂತಹ ವಲಯ ಅರಣ್ಯ 
ಕಛೇರಿಗಳಿಗೆ ಭೇಟಿ, ನಂತರ ಅರಣ್ಯ ಪ್ರವೇಶ ಮತ್ತು ಹತ್ತಿರದ ಪ್ರಕೃತಿ ಶಿಬಿರಗಳಿಗೆ ಕರೆದೊಯ್ದು ಎರಡು ದಿನದ ಪ್ರವಾಸ ಕಾರ್ಯಕ್ರಮ 
ಹಮ್ಮಿಕೊಳ್ಳಲಾಗುವುದು, ಪ್ರಕೃತಿ ಶಿಬಿರಗಳಲ್ಲಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳ ಮುಖೇನ ಅರಣ್ಯ ಮತ್ತು ವನ್ಯಜೀವಿಗಳ ಕುರಿತು ಪರಿಚಯಿಸಿ 
ಅವುಗಳ ಮಹತ್ವದ ಕುರಿತು ಅರಿವು ಮೂಡಿಸುವಂತಹ ಸಾಕ್ಷ್ಯಚಿತ್ರಗಳನ್ನು ತೋರಿಸಲಾಗುವುದು. ಎರಡನೇ ದಿನ ಇಲಾಖಾ ವಾಹನ 
ಮುಖೇನ ಸಫಾರಿ ಹೊರಟು ಅರಣ್ಯದ ಬಗ್ಗೆ ಮತ್ತು ವನ್ಯಜೀವಿ ಸಂಕುಲಗಳ ಬಗ್ಗೆ ಮಾಹಿತಿ ನೀಡಿ ಅವುಗಳ ವೀಕ್ಷಣೆಗೆ ಅವಕಾಶ ಮತ್ತು 
ಅರಣ್ಯದಲ್ಲಿ ಚಾರಣಕ್ಕೆ ಮತ್ತು ಫಾಲ್ಸ್ಗಳ ವೀಕ್ಷಣೆಗೆ ಅವಕಾಶ ಕಲ್ಪಿಸುವುದು. 


Hab 


AAA 


IV . 


೯೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 

ಭಾಗ ೧ 
2 . ರಕ್ಷಿತಾರಣ್ಯಕ್ಕೆ ಪ್ರವಾಸಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಈ ಕೆಳಕಂಡಂತೆ ಎರಡು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಗೊಳ್ಳಲಾಗುವುದು. 

ಈ ಯೋಜನೆಯಡಿ ಶಾಲಾ ವಿದ್ಯಾರ್ಥಿಗಳನ್ನು ಶಾಲೆಗಳಿಂದ ಪ್ರಾದೇಶಿಕ ವಿಭಾಗದ ಅರಣ್ಯ ಪ್ರದೇಶದ ವಲಯ ಅರಣ್ಯ ಕಛೇರಿ ಭೇಟಿ, 
ತದನಂತರ ಅರಣ್ಯ ಪ್ರವೇಶ ಮತ್ತು ಹತ್ತಿರದ ಪ್ರಕೃತಿ ಶಿಬಿರಕ್ಕೆ ಕರೆದೊಯ್ದು ಎರಡು ದಿನದ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಮೊದಲನೇ ದಿನ 
ನೇಚರ್ ಕ್ಯಾಂಪ್‌ನಲ್ಲಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳ ಮುಖೇನ ಅರಣ್ಯ ಮತ್ತು ವನ್ಯಜೀವಿಗಳ ಕುರಿತು ಪರಿಚಯಿಸಿ ಅವುಗಳ ಮಹತ್ವದ ಕುರಿತು ಅರಿವು 
ಮೂಡಿಸುವಂತಹ ಸಾಕ್ಷ್ಯ ಚಿತ್ರಗಳನ್ನು ತೋರಿಸಲಾಗುವುದು. ಎರಡನೇ ದಿನ ಸಸ್ಯಕ್ಷೇತ್ರ, ದೈವೀವನ ಮತ್ತು ನಾಟಾ ಸಂಗ್ರಹಾಲಯಕ್ಕೆ ಕರೆದುಕೊಂಡು ಹೋಗಿ 
ಮಾಹಿತಿಯನ್ನು ನೀಡಲಾಗುವುದು. 
III. ಪ್ರವಾಸ ಮುಗಿದ ಮೇಲೆ ಈ ಕೆಳಗಿನ ಚಟುವಟಿಕೆಗಳನ್ನು ಶಾಲೆಯುಲ್ಲಿ ಹಮ್ಮಿಕೊಳ್ಳಲು ಸೂಚಿಸಿ ಮಾರ್ಗದರ್ಶನ ನೀಡಲಾಗುವುದು . 

> ಶಾಲೆಯ ಆವರಣದಲ್ಲಿರುವ ಸಸ್ಯಗಳ ಪಟ್ಟಿ ಮಾಡುವುದು. 

ಪ್ರತಿ ಮಗುವಿಗೆ ಒಂದು ಸಸಿ ನೀಡಿ ಶಾಲೆಯ ಆವರಣದಲ್ಲಿ ಬೆಳೆಸಲು ಪ್ರೋತ್ಸಾಹಿಸುವುದು. ಒಂದು ವೇಳೆ ಶಾಲೆಯಲ್ಲಿ ಸ್ಥಳದ 

ಅಭಾವವಿದ್ದಲ್ಲಿ, ಮೂಲಿಕೆ ಸಸಿಗಳನ್ನು ನೀಡಿ ಕುಂಡಗಳಲ್ಲಿ ಬೆಳೆಸಲು ಪ್ರೋತ್ಸಾಹಿಸುವುದು. 
> ಶಾಲಾ ಆವರಣದಲ್ಲಿ ಬರುವ ಚಿಟ್ಟೆಗಳು, ಪಕ್ಷಿಗಳ ಪಟ್ಟಿ ಮಾಡುವುದು. 
> ಪ್ರವಾಸದ ಕುರಿತು ಪ್ರಬಂಧ ಅಥವಾ ಕಥನ ಸ್ಪರ್ಧೆ ಏರ್ಪಡಿಸುವುದು. 
> ಪ್ರವಾಸದ ಕುರಿತು ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸುವುದು, 

> ಶಾಲಾ ಆವರಣದಲ್ಲಿ ಪಕ್ಷಿಗಳಿಗೆ ಗೂಡು ಕಟ್ಟಲು ಆವಾಸ ನಿರ್ಮಿಸುವುದು. 
ಈ ಯೋಜನೆಯ ಅನುಷ್ಠಾನಕ್ಕೆ 2015 -16ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ 1 , 200.00 ಲಕ್ಷಗಳ ಅನುದಾನದಲ್ಲಿ 20 ಶಾಲೆಗಳಿಗೆ 
ಒಂದು ಕ್ಯಾಂಪ್‌ನಂತೆ ಅನುಷ್ಠಾನಗೊಳಿಸುವುದು. 
ಈ ಯೋಜನೆಯ ಅನುಷ್ಠಾನಕ್ಕೆ ಅರಣ್ಯ ಇಲಾಖೆಯಲ್ಲಿ ಪ್ರಸ್ತುತ ಹುಲಿ ಸಂರಕ್ಷಿತದ ಪ್ರದೇಶ/ ರಾಷ್ಟ್ರೀಯ ಉದ್ಯಾನವನ / ರಕ್ಷಿತಾರಣ್ಯ 
ಪ್ರದೇಶಗಳಲ್ಲಿ ಸ್ಥಾಪಿಸಲ್ಪಟ್ಟ “ ಪ್ರಕೃತಿ ಶಿಬಿರಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಗೊಳ್ಳಲಿದ್ದು, ವನದರ್ಶನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು 
ಆಯ್ಕೆ ಮಾಡಿದ ಪ್ರದೇಶಗಳ ಪಟ್ಟಿ ಈ ರೀತಿ ಇದೆ. 
ಕ್ರಮಸಂಖ್ಯೆ ಪ್ರದೇಶಗಳ ಹೆಸರು 

ಕ್ರಮ ಸಂಖ್ಯೆ 

ಪ್ರದೇಶಗಳ ಹೆಸರು 
ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ 

ಸೀತಾನದಿ ಪ್ರಕೃತಿ ಶಿಬಿರ 
- 2 ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ 

ಆನೆಝುರಿ ಪ್ರಕೃತಿ ಶಿಬಿರ 
ಅಣಶಿ ಪ್ರಕೃತಿ ಶಿಬಿರ 

ಮುಪ್ಪಾಣಿ 
ಕುಳಗಿ ಪ್ರಕೃತಿ ಶಿಬಿರ 

ಬೀಮಗಡ 
5 ಗೋಪಿನಾಥಮ್ 

ಗುಂಡ್ಯ 
ಸಕ್ಕರೆಬೈಲು 

ನಿಸರ್ಗಧಾಮ , ಕುಶಾಲನಗರ 

- 15 ಬಿಳಿಗಿರಿರಂಗನ ಬೆಟ್ಟ 
ಭಗವತಿ ಪ್ರಕೃತಿ ಶಿಬಿರ 

16 ಮುತ್ತೋಡಿ 
2 . ಈ ಯೋಜನೆಗೆ ತಗಲುವ ವೆಚ್ಚವನ್ನು 2406 - 01- 102 - 2 - 25 -103 ( ಯೋಜನೆ) ಇದರಡಿ ಒದಗಿಸಿರುವ 1 , 200 . 00 ಲಕ್ಷದ ( ಇನ್ನೂರು ಲಕ್ಷ 

ರೂಪಾಯಿಗಳು ಮಾತ್ರ) ಗಳಲ್ಲಿ ಭರಿಸತಕ್ಕದ್ದು . 
3 . ಸದರಿ ಯೋಜನೆಯ ಕಾಮಗಾರಿಗಳನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 ಹಾಗೂ ನಿಯಮಗಳು, 

_ 2000 ರನ್ವಯ ನಿರ್ವಹಿಸತಕ್ಕದ್ದು. 
4 . ಸದರಿ ಆದೇಶವನ್ನು ಯೋಜನಾ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಪಿಡಿ/28 /ಪಿಎಫ್‌ಒ/ 2015 ದಿನಾಂಕ: 16 .06.2015 ಮತ್ತು ಆರ್ಥಿಕ ಇಲಾಖೆಯು 
ಟಿಪ್ಪಣಿ ಸಂಖ್ಯೆ : ಆಇ 481 ವೆಚ್ಚ-6/ 2015 , ದಿನಾಂಕ: 17.6.2015 ರಲ್ಲಿ ನೀಡಿದ ಸಹಮತಿಗಳನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
P . R . 501. 

ಎಸ್ . ಪಿ . ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 

( ವನ್ಯಜೀವಿ, ನಿಗಮ ಮತ್ತು ಯೋಜನೆಗಳು) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ, ವನ್ಯಜೀವಿಧಾಮ ಹಾಗೂ ರಾಷ್ಟ್ರೀಯ ಉದ್ಯಾನವನದಲ್ಲಿನ 

ಅರಣ್ಯವಾಸಿಗಳನ್ನು ಸ್ಥಳಾಂತರಿಸಲು ಹಾಗೂ ಪುನರ್ವಸತಿ ಕಲ್ಪಿಸುವ ಕಾರ್ಯಕ್ರಮವನ್ನು ಹೆಚ್ಚು 
ಪರಿಣಾಮಕಾರಿಯಾಗಿ ಕೈಗೊಳ್ಳಲು “ ಪುನರ್ವಸತಿ ಘಟಕ ಸ್ಥಾಪಿಸುವ ಹೊಸ ಯೋಜನೆಯನ್ನು 
2015 -16ನೇ ಸಾಲಿನಿಂದ ಅನುಷ್ಠಾನಗೊಳಿಸುವ ಬಗ್ಗೆ. 


ಚಕ್ರ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ ಗುರುವಾರ , ಅಕ್ಟೋಬರ್ ೧೫ , ೨೦೧೫ 

೯೬೩ 
ಓದಲಾಗಿದೆ : ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅಪಮು) ಬೆಂಗಳೂರು, ಇವರ ಪ್ರಸ್ತಾವನೆ ಸಂಖ್ಯೆ : 

ಪಿಸಿಸಿಎಫ್ (ಅಪಮು) ಡಿ -1/ಬಿಯುಡಿ/ ಸಿಆರ್ - 62 /2015 -16, ದಿನಾಂಕ: 04.05.2015 . 
ಪ್ರಸ್ತಾವನೆ : 

ರಾಜ್ಯದ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಕುಟುಂಬಗಳನ್ನು ಹೊರಗಡೆ ಸ್ಥಳಾಂತರಿಸಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲು ಮತ್ತು ಹುಲಿ/ ಆನೆ ಮೊಗಸಾಲೆಯ ಜೋಡನೆಗೆ ಸಂಬಂಧಪಟ್ಟಂತೆ ಇಡುವಳಿ ಜಮೀನುದಾರರು ಸ್ವ - ಇಚ್ಛೆಯಿಂದ ಜಮೀನನ್ನು ನೀಡಿದ್ದಲ್ಲಿ ಅಂತಹ 
ಜಮೀನುಗಳ ಭೂಸ್ವಾಧೀನ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಹುಲಿ ಸಂರಕ್ಷಿತ ಪ್ರದೇಶ, ವನ್ಯಜೀವಿಧಾಮ ಹಾಗೂ ರಾಷ್ಟ್ರೀಯ ಉದ್ಯಾನವನದಲ್ಲಿನ 
ಅರಣ್ಯವಾಸಿಗಳನ್ನು ಸ್ಥಳಾಂತರಿಸಲು ಹಾಗೂ ಪುನರ್ವಸತಿ ಕಲ್ಪಿಸುವ ಕಾರ್ಯಕ್ರಮವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕೈಗೊಳ್ಳಲು “ ಪುನರ್ವಸತಿ ಘಟಕ” 
ಸ್ಥಾಪಿಸಲು ಸರ್ಕಾರವು 2015 - 16ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಘೋಷಣೆ ಮಾಡಿದೆ. 

ಮೇಲೆ ಓದಲಾದ ದಿನಾಂಕ: 04.05.2015ರ ಪತ್ರದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು) ರವರು 
2015 -16ನೇ ಸಾಲಿನ ಆಯವ್ಯಯದ ಭಾಷಣದಲ್ಲಿ ಪ್ರಸ್ತಾಪಿಸಿರುವಂತೆ ಹುಲಿ ಸಂರಕ್ಷಿತ ಪ್ರದೇಶ, ವನ್ಯಜೀವಿಧಾಮ ಹಾಗೂ ರಾಷ್ಟ್ರೀಯ ಉದ್ಯಾನವನದಲ್ಲಿನ 
ಅರಣ್ಯವಾಸಿಗಳನ್ನು ಸ್ಥಳಾಂತರಿಸಲು ಹಾಗೂ ಪುನರ್ವಸತಿ ಕಲ್ಪಿಸುವ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಕೈಗೊಳ್ಳಲು “ ಪುನರ್ವಸತಿ ಘಟಕ 
ಸ್ಥಾಪನೆ ” ಎಂಬ ಹೊಸ ಯೋಜನೆಯನ್ನು 2015 - 16ನೇ ಸಾಲಿನಿಂದ ಅನುಷ್ಠಾನಗೊಳಿಸಲು ಹಾಗೂ ಲೆಕ್ಕ ಶೀರ್ಷಿಕೆ “2406 - 01 - 001 -1 - 01 - 59 ” 
ಇದರಡಿ ಒದಗಿಸಿರುವ ಕೆ. 50.00 ಲಕ್ಷದ ಮಿತಿಯಲ್ಲಿ ಪುನರ್ವಸತಿ ಘಟಕ ಸ್ಥಾಪನೆ ಯೋಜನೆಯನ್ನು ಅನುಷ್ಟಾನಗೊಳಿಸಲು ಸರ್ಕಾರದ ಅನುಮೋದನೆ 
ಕೋರಿರುತ್ತಾರೆ. 

ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 89 ಎಫ್ ಎಪಿ 2015, ಬೆಂಗಳೂರು, ದಿನಾಂಕ : 15.07.2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ, ವನ್ಯಜೀವಿಧಾಮ ಹಾಗೂ ರಾಷ್ಟ್ರೀಯ 
ಉದ್ಯಾನವನದಲ್ಲಿನ ಅರಣ್ಯವಾಸಿಗಳನ್ನು ಸ್ಥಳಾಂತರಿಸಲು ಹಾಗೂ ಪುನರ್ವಸತಿ ಕಲ್ಪಿಸುವ ಕಾರ್ಯಕ್ರಮವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕೈಗೊಳ್ಳಲು 
“ ಪುನರ್ವಸತಿ ಘಟಕ ಸ್ಥಾಪನೆ ” ಎಂಬ ಯೋಜನೆಯನ್ನು 2015 - 16ನೇ ಸಾಲಿನಿಂದ ಕೆಳಕಂಡ ಮಾರ್ಗಸೂಚಿಗಳೊಂದಿಗೆ ಅನುಷ್ಠಾನಗೊಳಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 
ಯೋಜನೆಯ ಉದ್ದೇಶ: 

ಕರ್ನಾಟಕ ರಾಜ್ಯವು 5 ಹುಲಿ ಸಂರಕ್ಷಿತ ಪ್ರದೇಶ, 7 ವನ್ಯಜೀವಿ ವಿಭಾಗಗಳನ್ನು ಹೊಂದಿದ್ದು, ಆ ರಕ್ಷಿತಾರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ 
ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಅರಣ್ಯ ಪ್ರದೇಶದಲ್ಲಿ ಕಲ್ಪಿಸಲು ಕಾನೂನಿನ ಅಡಚಣೆ ಇರುವುದರಿಂದ ಹಾಗೂ ವನ್ಯಪ್ರಾಣಿಗಳ 
ಹಾವಳಿಯಿಂದ ರಕ್ಷಿಸುವ ದೃಷ್ಠಿಯಿಂದ ಸ್ವ - ಇಚ್ಚೆ ಮೇರೆಗೆ ರಕ್ಷಿತಾರಣ್ಯ ಪ್ರದೇಶದಿಂದ ಹೊರಬರಲು ಇಚ್ಚಿಸಿ ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ ಅಂತಹ 
ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪುನರ್ ವ್ಯವಸ್ಥೆ ಕಲ್ಪಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಮೂಲ ಉದ್ದೇಶವಾಗಿದೆ ಅಲ್ಲದೆ , ಹುಲಿ/ ಆನೆಗಳ 
ಮೊಗಸಾಲೆಯ ಜೋಡಣೆಗೆ ಸಂಬಂಧಪಟ್ಟಂತೆ ಹಿಡುವಳಿ ಜಮೀನುದಾರರು ಸ್ವ- ಇಚ್ಛೆ ಮೇರೆಗೆ ಜಮೀನನ್ನು ಇಲಾಖೆಗೆ ನೀಡಲು ಇಚ್ಛಿಸಿದ್ದಲ್ಲಿ ಅಂತಹ 
ಜಮೀನುಗಳ ಭೂಸ್ವಾಧೀನ ಪ್ರಕ್ರಿಯೆಗೆ ಪುನರ್ವಸತಿ ಮತ್ತು ಪುನರ್ ವ್ಯವಸ್ಥೆ ಯೋಜನೆಯಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. 

ಅನುಷ್ಟಾನದ ವಿಧಾನ: 
1. ಅರಣ್ಯ ಇಲಾಖೆಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಮುಖ್ಯಸ್ಥರು, ಅರಣ್ಯ ಪಡೆ) ರವರ ಅಧೀನದಲ್ಲಿ ಜಿಲ್ಲಾ ಮಟ್ಟದಲ್ಲಿ 

ಭೂಸ್ವಾಧೀನ ಮೌಲ್ಯಮಾಪನ / ಪುನರ್ವಸತಿ ಮತ್ತು ಪುನರ್‌ವ್ಯವಸ್ಥೆಯನ್ನು ನೋಡಿಕೊಳ್ಳಲು 4 ವಿಶೇಷ ಅಧಿಕಾರಿ ( ವಿಶೇಷ 
ತಹಶೀಲ್ದಾರ್‌/ ಉಪ ವಿಭಾಗ ಅಧಿಕಾರಿ) ಹುದ್ದೆಗಳನ್ನು ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ 

ವಲಯ ಕಛೇರಿಗಳಾಗಿ ಸೃಜಿಸುವುದು. 
2. ಅರಣ್ಯ ಇಲಾಖೆಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಮುಖ್ಯಸ್ಥರು, ಅರಣ್ಯ ಪಡೆ) ರವರ ಅಧೀನದಲ್ಲಿ ಜಿಲ್ಲಾ ಮಟ್ಟದಲ್ಲಿ 

ಭೂ - ಸ್ವಾಧೀನ/ ಮೌಲ್ಯಮಾಪನ / ಪುನರ್ವಸತಿ ಮತ್ತು ಪುನರ್ ವ್ಯವಸ್ಥೆಯನ್ನು ನೋಡಿಕೊಳ್ಳಲು ಸೃಜಿಸಲಾದ 4 ವಿಶೇಷ ಅಧಿಕಾರಿಗಳಿಗೆ 
( ವಿಶೇಷ ತಹಶೀಲ್ದಾರ್ /ಉಪ ವಿಭಾಗ ಅಧಿಕಾರಿ) ಸಂಬಂಧಪಟ್ಟ ರಕ್ಷಿತಾರಣ್ಯ ಪ್ರದೇಶ ನಿರ್ದೇಶಕರುಗಳು / ಪುನರ್ವಸತಿ ಮತ್ತು 
ಪುನರ್ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲ ಕಡತ/ ದಾಖಲೆಗಳನ್ನು (ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶದ ಪ್ರತಿ) 
ಒದಗಿಸುವುದು . 
ಪುನರ್ವಸತಿ ಮತ್ತು ಪುನರ್ ವ್ಯವಸ್ಥೆ ಘಟಕವು ಅಸ್ತಿತ್ವಕ್ಕೆ ಬಂದ ಮೇಲೆ ವಿಶೇಷ ಅಧಿಕಾರಿಯವರು ( ವಿಶೇಷ ತಹಶೀಲ್ದಾರ್ / ಉಪ 
ವಿಭಾಗಾಧಿಕಾರಿ) ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರೊಂದಿಗೆ, ಅರಣ್ಯ ಇಲಾಖೆಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
( ಮುಖ್ಯಸ್ಥರು, ಅರಣ್ಯ ಪಡೆ) /ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳೊಂದಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಲಕಾಲಕ್ಕೆ 
ಹೊರಡಿಸುವ ಮಾರ್ಗಸೂಚಿ/ ಆದೇಶಗಳಂತೆ ಯೋಜನೆಯನ್ನು ಅನುಷ್ಟಾನಗೊಳಿಸತಕ್ಕದ್ದು. 
ಕಂದಾಯ ಮತ್ತು ಅರಣ್ಯ ಇಲಾಖೆಯ ನಡುವೆ ಸಮನ್ವಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲು ರಾಜ್ಯ ಅರಣ್ಯ ಸೇವೆಯ ಎರಡು 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಹುದ್ದೆಯನ್ನು ಮೈಸೂರು ಮತ್ತು ಬೆಳಗಾವಿನಲ್ಲಿ ಸೃಜಿಸುವುದು. ( ಉಪ ಅರಣ್ಯ 
ಸಂರಕ್ಷಣಾಧಿಕಾರಿಗಳು ವಿಶೇಷ ಅಧಿಕಾರಿ ( ವಿಶೇಷ ತಹಶೀಲ್ದಾರ್ /ಉಪ ವಿಭಾಗ ಅಧಿಕಾರಿ) ಯ ನಿರ್ದೇಶನದಂತೆ ಕಛೇರಿಯು 

ಸಿಬ್ಬಂದಿಯೊಂದಿಗೆ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತದೆ . 
5. ಜಿಲ್ಲಾ ಮಟ್ಟದಲ್ಲಿ ಭೂಸ್ವಾಧೀನ / ಮೌಲ್ಯಮಾಪನ/ ಪುನರ್ವಸತಿ ಮತ್ತು ಪುನರ್‌ವ್ಯವಸ್ಥೆಯನ್ನು ನೋಡಿಕೊಳ್ಳಲು ವಿಶೇಷ 

ಅಧಿಕಾರಿ( ವಿಶೇಷ ತಹಶೀಲ್ದಾರ್ /ಉಪ ವಿಭಾಗ ಅಧಿಕಾರಿ) ಯವರ ವಲಯ ಕಛೇರಿಯನ್ನು ಬೆಂಗಳೂರು, ಮೈಸೂರು, ಮಂಗಳೂರು 
ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ತೆರೆಯುವುದು. 


3 . 


4 , 


೯೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 

ಭಾಗ ೧ 
ಅ) ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನಿಯೋಜನೆ ಮೇಲೆ ವಿಶೇಷ ಅಧಿಕಾರಿಯು ( ವಿಶೇಷ ತಹಶೀಲ್ದಾರ್ /ಉಪ ವಿಭಾಗ 

ಅಧಿಕಾರಿ ) ಕರ್ತವ್ಯ ನಿರ್ವಹಿಸಲು ಕಂದಾಯ ಇಲಾಖೆಯ ಅನುಮತಿ ಪಡೆಯುವುದು. 
ಆ) 4 ವಿಶೇಷ ಅಧಿಕಾರಿಗಳಿಗೆ ( ವಿಶೇಷ ತಹಶೀಲ್ದಾರ್ /ಉಪ ವಿಭಾಗಾಧಿಕಾರಿ) ಮತ್ತು 2 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ 

ಕ್ಷೇತ್ರ ತಪಾಸಣೆಗೆ 7 .6 .50 ಲಕ್ಷಗಳ ಮೌಲ್ಯದ (ಬೋಲೋರೋ ) ವಾಹನ ಖರೀದಿಸಲು ಅನುಮೋದನೆ ನೀಡುವುದು. 
ಇ) 4 ಜಿಲ್ಲಾ ಮಟ್ಟದ ವಲಯ ಕಛೇರಿಯಲ್ಲಿ ಒಂದು ಮ್ಯಾನೇಜರ್ ಹುದ್ದೆ, ಒಂದು ಪ್ರಥಮ ದರ್ಜೆ ಸಹಾಯಕರ ಹುದ್ದೆ ಮತ್ತು 

ಎರಡು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನು ಸೃಜಿಸಲಾಗುವುದು. 
ಈ ) 4 ಜಿಲ್ಲಾ ಮಟ್ಟದ ವಲಯ ಕಛೇರಿಯಲ್ಲಿ ಮತ್ತು Computer operator attender ಗಳನ್ನು ವಿಶೇಷ ಅಧಿಕಾರಿಯವರು ( ವಿಶೇಷ 

ತಹಶೀಲ್ದಾರ್/ಉಪ ವಿಭಾಗ ಅಧಿಕಾರಿ) ಹೊರ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳಬಹುದು. 
ಉ ) ಜಿಲ್ಲಾ ಮಟ್ಟದಲ್ಲಿ ಸೃಜಿಸುವ 4 ವಲಯ ಮತ್ತು ಅವುಗಳ ಕಾರ್ಯವ್ಯಾಪ್ತಿ ಈ ಕೆಳಕಂಡಂತಿದೆ. 
a) ಬೆಂಗಳೂರು ವಲಯ : ವಿಶೇಷ ಅಧಿಕಾರಿ ( ವಿಶೇಷ ತಹಶೀಲ್ದಾರ್ /ಉಪ ವಿಭಾಗ ಅಧಿಕಾರಿ) ( ಬೆಂಗಳೂರು/ ರಾಮನಗರ ಮತ್ತು ಹಾಸನ 

ಜಿಲ್ಲೆಗಳ ಉಸ್ತುವಾರಿ) 
b) ಮೈಸೂರು ವಲಯ : ವಿಶೇಷ ಅಧಿಕಾರಿ ( ವಿಶೇಷ ತಹಶೀಲ್ದಾರ್ /ಉಪ ವಿಭಾಗ ಅಧಿಕಾರಿ) ( ಮೈಸೂರು/ಕೊಡಗು / ಚಾಮರಾಜನಗರ 

ಜಿಲ್ಲೆಗಳ ಉಸ್ತುವಾರಿ) 
ಮಂಗಳೂರು ವಲಯ : ವಿಶೇಷ ಅಧಿಕಾರಿ ( ವಿಶೇಷ ತಹಶೀಲ್ದಾರ್ /ಉಪ ವಿಭಾಗ ಅಧಿಕಾರಿ) ( ಮಂಗಳೂರು/ಉಡುಪಿ / ಚಿಕ್ಕಮಗಳೂರು 

ಜಿಲ್ಲೆಗಳ ಉಸ್ತುವಾರಿ ) 
d) ಬೆಳಗಾವಿ ವಲಯ : ವಿಶೇಷ ಅಧಿಕಾರಿ ( ವಿಶೇಷ ತಹಶೀಲ್ದಾರ್ /ಉಪ ವಿಭಾಗ ಅಧಿಕಾರಿ) (ಉತ್ತರ ಕನ್ನಡ/ ಬೆಳಗಾವಿ /ಕಲಬುರಗಿ/ ಶಿವಮೊಗ್ಗ 

ಜಿಲ್ಲೆಗಳ ಉಸ್ತುವಾರಿ) 
2 . 2015 -16ನೇ ಸಾಲಿನಲ್ಲಿ ಈ ಯೋಜನೆಗೆ ತಗಲುವ ವೆಚ್ಚವನ್ನು “2406 - 01 - 001- 1 - 01 - 59 ” ( ಯೋಜನೇತರ) ರಡಿ ಒದಗಿಸುವ 

7. 50.00 ಲಕ್ಷ ( ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಗಳಲ್ಲಿ ಭರಿಸತಕ್ಕದ್ದು. 
3 . ಸದರಿ ಆದೇಶವನ್ನು ಯೋಜನಾ ಇಲಾಖೆಯ ಹಾಗೂ ಆರ್ಥಿಕ ಇಲಾಖೆಗಳು ಕ್ರಮವಾಗಿ ಟಿಪ್ಪಣಿ ಸಂಖ್ಯೆ: ಪಿಡಿ/27 / ಪಿಎಫ್ / ಒ /2015 

ದಿನಾಂಕ: 26 .05.2015 ಮತ್ತು ಟಿಪ್ಪಣಿ ಸಂಖ್ಯೆ : ಆಇ 480 ವೆಚ್ಚ -6 /2015 , ದಿನಾಂಕ: 17.06.2015ರ ನೀಡಿರುವ ಸಹಮತಿಗಳನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 502 

ಎಸ್ . ಪಿ . ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಡಿಪಿಎಆರ್ 114 ಹೆಚ್ಜಿಜಿ 2015 ಬೆಂಗಳೂರು, ದಿನಾಂಕ: 29. 07 .2015 . 
ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡುವ ಗಣ್ಯ ವ್ಯಕ್ತಿಗಳಿಗೆ ರಾಜ್ಯ ಅತಿಥ್ಯವನ್ನು ನೀಡುವ ಮಾರ್ಗಸೂಚಿ ಆದೇಶ ಸಂಖ್ಯೆ : ಸಿಆಸುಇ 554 ಹೆಚ್‌ಜಿಜಿ 
2005, ದಿನಾಂಕ: 22.04 .2006ರ ಮೂಲಕ ಹೊರಡಿಸಿದೆ. ಸದರಿ ಮಾರ್ಗಸೂಚಿಯಲ್ಲಿ ಕ್ರಮ ಸಂಖ್ಯೆ: 3( ಎ) ರಲ್ಲಿ ಈ ಮುಂದೆ ಹೇಳಿರುವ ಗಣ್ಯರು ಅಧಿಕೃತ 
ಕರ್ತವ್ಯದ ಮೇಲೆ ರಾಜ್ಯಕ್ಕೆ ಭೇಟಿ ನೀಡಿದಾಗಲೆಲ್ಲ ಅವರನ್ನು ರಾಜ್ಯ ಅತಿಥಿಗಳೆಂದು ಪರಿಗಣಿಸಲಾಗುವುದು ಎಂಬ ಉಪ ಶೀರ್ಷಿಕೆಯ ಕ್ರಮ ಸಂಖ್ಯೆ: 4ರಲ್ಲಿ 
ಹೆಸರಿಸಲಾದ “ ಯೋಜನಾ ಆಯೋಗದ ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು” ಎಂಬುದರ ಬದಲಾಗಿ “ NITI ಆಯೋಗದ ಉಪಾಧ್ಯಕ್ಷ ಹಾಗೂ ಸದಸ್ಯರುಗಳು ” 
ಎಂದು ಸೇರಿಸಲಾಗಿದೆ. 

ಈ ಸೇರ್ಪಡೆ ಆದೇಶವನ್ನು ಕೇಂದ್ರ ಸರ್ಕಾರದ ಆದೇಶ ಸಂಖ್ಯೆ: 1/51/1/2015 - Cab ದಿನಾಂಕ: 15ನೇ ಜನವರಿ 2015ರನ್ವಯ ಯೋಜನಾ 
ಆಯೋಗವನ್ನು ರದ್ದುಪಡಿಸಿ ಹೊಸದಾಗಿ ನೀತಿ ಆಯೋಗವನ್ನು ರಚಿಸಿದ ಹಿನ್ನೆಲೆಯಲ್ಲಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R .503 

ಡಾ|| ಬಿ.ಎಸ್ . ಮಂಜುನಾಥ ಸ್ವಾಮಿ 
SC- 200 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ರಾಜ್ಯ ಶಿಷ್ಠಾಚಾರ) 

ಕಂದಾಯ ಸಚಿವಾಲಯ 
ವಿಷಯ : ರಾಜ್ಯ ಧಾರ್ಮಿಕ ಪರಿಷತ್ತಿನ ಕಾಲಾವಧಿಯನ್ನು ಹಾಗೂ ನ್ಯಾಯಿಕ ಸದಸ್ಯರ ನೇಮಕಾತಿ ಅವಧಿಯನ್ನು 

ವಿಸ್ತರಿಸುವ ಕುರಿತು. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 

೯೬೫ 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 79 ಮುಸೇವಿ 2011 ದಿನಾಂಕ: 13 .07.2011. 

2 . ಸರ್ಕಾರದ ಆದೇಶ ಸಂಖ್ಯೆ: ಕಂಇ 59 ಮುಸೇವಿ 2014 ದಿನಾಂಕ: 19. 09 .2014 . 
3. ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ಸಂಖ್ಯೆ: ಎಡಿಎಂ /08/ಸಿಆರ್/53 /2014- 15 

ದಿನಾಂಕ: 12 .03.2015. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ( ತಿದ್ದುಪಡಿ) 
ಕಾಯ್ದೆ 2011ರ ಸೆಕ್ಷನ್ 20ರಂತೆ ರಾಜ್ಯ ಧಾರ್ಮಿಕ ಪರಿಷತ್ತನ್ನು 3 ವರ್ಷಗಳ ಅವಧಿಗೆ ರಚಿಸಿ ಆದೇಶಿಸಲಾಗಿರುತ್ತದೆ. ಮುಂದುವರೆದು, ಮೇಲೆ ಓದಲಾದ 
(2) ರ ಸರ್ಕಾರದ ಆದೇಶದಲ್ಲಿ, ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರನ್ನಾಗಿ ಶ್ರೀ ಮಹಿಪಾಲ್ ದೇಸಾಯಿ , ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರನ್ನು ರಾಜ್ಯ 
ಧಾರ್ಮಿಕ ಪರಿಷತ್ತಿನ ನ್ಯಾಯಿಕ ಸದಸ್ಯರನ್ನಾಗಿ ಮುಂದಿನ 04 ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿರುತ್ತದೆ. 

ಮೇಲೆ ಓದಲಾದ (3) ರ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೆ ಕಂಇ 61 ಮುಇವಿ 2013 
ದಿನಾಂಕ: 04.07.2013ರಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತಿನ ನಾಮ ನಿರ್ದೇಶಿತ ಸದಸ್ಯರುಗಳ ಸದಸ್ಯತ್ವವನ್ನು ಹಿಂಪಡೆಯಲಾಗಿರುತ್ತದೆ. ಆದರೆ, ಕರ್ನಾಟಕ 
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (2ನೇ ತಿದ್ದುಪಡಿ) ಕಾಯ್ದೆ 2011 ದಿನಾಂಕ: 05.03.2012ರಿಂದ ಜಾರಿಗೆ ಬಂದಿದ್ದು, ಸದರಿ 
ತಿದ್ದುಪಡಿ ಕಾಯ್ದೆಯ ಸೆಕ್ಷನ್ 20 (1)( ಡಿ) ರಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತಿನ ಅವಧಿಯನ್ನು ಮೂರು ವರ್ಷಗಳ ಬದಲಿಗೆ ನಾಲ್ಕು ವರ್ಷಗಳು ಎಂದು ತಿದ್ದುಪಡಿ 
ಮಾಡಲಾಗಿರುತ್ತದೆ. 

ಈ ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೆ: ಕಂಇ 61 ಮುಖವಿ 2013, ದಿನಾಂಕ: 04.07.2013 ರಲ್ಲಿ ಹಿಂಪಡೆಯಲಾದ ನಾಮ ನಿರ್ದೇಶಿತ 
ಸದಸ್ಯರುಗಳ ಹೆಸರುಗಳನ್ನು ಹೊರತುಪಡಿಸಿ: 

ರಾಜ್ಯ ಧಾರ್ಮಿಕ ಪರಿಷತ್ತಿನ ಪ್ರಸ್ತುತ ನ್ಯಾಯಿಕ ಸದಸ್ಯರ ನೇಮಕಾತಿ ಆದೇಶದ ದಿನಾಂಕವನ್ನು ಒಳಗೊಂಡಂತೆ; ಹಾಗೂ 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 79 ಮುಸೇವಿ 2011 ದಿನಾಂಕ: 13.07.2011ರ ಆದೇಶದಲ್ಲಿನ ರಾಜ್ಯ ಧಾರ್ಮಿಕ ಪರಿಷತ್ತಿನ ಕಾಲಾವಧಿಯನ್ನು 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ( 2ನೇ ತಿದ್ದುಪಡಿ) ಕಾಯ್ದೆ 2011 ದಿನಾಂಕ: 05 .03.2012 ರಿಂದ 
ದಿನಾಂಕ: 05.03. 2012 ರಿಂದ ಜಾರಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ತಿದ್ದುಪಡಿ ಕಾಯ್ದೆಯ ಸೆಕ್ಷನ್ 20(1)( ಡಿ) ರಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತಿನ 
ಅವಧಿಯನ್ನು ಮೂರು ವರ್ಷಗಳ ಬದಲಿಗೆ ನಾಲ್ಕು ವರ್ಷಗಳು ಎಂದು ತಿದ್ದುಪಡಿ ಮಾಡಿರುವ ಹಿನ್ನೆಲೆಯಲ್ಲಿ ಸದರಿ ತಿದ್ದುಪಡಿಯನ್ವಯ ಸರ್ಕಾರದ 
ಆದೇಶ ಸಂಖ್ಯೆ: ಕಂಇ 79 ಮುಸೇವಿ 2011 ದಿನಾಂಕ: 13.07.2011 ರಿಂದ 03 ವರ್ಷಗಳ ನಂತರ ಅಂದರೆ, ದಿನಾಂಕ: 13.07.2014 ರಿಂದ ಜಾರಿಗೆ 
ಬರುವಂತೆ ಒಂದು ವರ್ಷದ ಅವಧಿಗೆ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ : ಕಂಇ 61 ಮುಇವಿ 2013 ದಿನಾಂಕ: 04.07.2013ರ ಆದೇಶದಲ್ಲಿ 
ಹಿಂಪಡೆಯಲಾದ ನಾಮ ನಿರ್ದೇಶಿತ ಸದಸ್ಯರುಗಳ ಹೆಸರುಗಳನ್ನು ಹೊರತುಪಡಿಸಿ ಹಾಗೂ ರಾಜ್ಯ ಧಾರ್ಮಿಕ ಪರಿಷತ್ತಿನ ನ್ಯಾಯಿಕ ಸದಸ್ಯರ ನೇಮಕಾತಿ 
ಆದೇಶದ ದಿನಾಂಕದಿಂದ ಇವರನ್ನು ಒಳಗೊಂಡಂತೆ ಒಂದು ವರ್ಷದ ಅವಧಿಗೆ ವಿಸ್ತರಿಸಿ, ಆದೇಶ ಹೊರಡಿಸುವಂತೆ ಆಯುಕ್ತರು , ಧಾರ್ಮಿಕ ದತ್ತಿ ಇಲಾಖೆ 
ಇವರು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ . 
ಆಯುಕ್ತರು , ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಕಂಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 36 ಮುಸೇವಿ 2015 , ಬೆಂಗಳೂರು, ದಿನಾಂಕ 18ನೇ ಮಾರ್ಚ್, 2015. 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಆದೇಶ ಸಂಖ್ಯೆ : ಕಂಇ 79 ಮುಸೇವಿ 2011 ದಿನಾಂಕ: 13.07.2011ರ ಆದೇಶದಲ್ಲಿನ 
ರಾಜ್ಯ ಧಾರ್ಮಿಕ ಪರಿಷತ್ತಿನ ಕಾಲಾವಧಿಯನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (2ನೇ ತಿದ್ದುಪಡಿ)ಕಾಯ್ದೆ 2011 
ದಿನಾಂಕ: 05 .03.2012 ರಿಂದ ಜಾರಿಗೆ ಬಂದಿರುವ ಸಂಬಂಧ ಸದರಿ ತಿದ್ದುಪಡಿ ಕಾಯ್ದೆಯ ಸೆಕ್ಷನ್ 20(1) ( ಡಿ) ರಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತಿನ 
ಅವಧಿಯನ್ನು ಮೂರು ವರ್ಷಗಳ ಬದಲಿಗೆ ನಾಲ್ಕು ವರ್ಷಗಳು ಎಂದು ತಿದ್ದುಪಡಿ ಮಾಡಿರುವ ಹಿನ್ನೆಲೆಯಲ್ಲಿ, ಸದರಿ ತಿದ್ದುಪಡಿಯನ್ವಯ ಸರ್ಕಾರದ 
ಆದೇಶ ಸಂಖ್ಯೆ : ಕಂಇ 79 ಮುಸೇವಿ 2011 ದಿನಾಂಕ: 13. 07.2011 ರಿಂದ 03 ವರ್ಷಗಳ ನಂತರ ಅಂದರೆ, ದಿನಾಂಕ: 13 . 07.2014 ರಿಂದ ಜಾರಿಗೆ 
ಬರುವಂತೆ ಒಂದು ವರ್ಷದ ಅವಧಿಗೆ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ : ಕಂಇ 61 ಮುಖವಿ 2013 ದಿನಾಂಕ: 04.07. 2013ರ ಆದೇಶದಲ್ಲಿ 
ಹಿಂಪಡೆಯಲಾದ ನಾಮ ನಿರ್ದೇಶಿತ ಸದಸ್ಯರುಗಳ ಹೆಸರುಗಳನ್ನು ಹೊರತುಪಡಿಸಿ ಹಾಗೂ ರಾಜ್ಯ ಧಾರ್ಮಿಕ ಪರಿಷತ್ತಿನ ನ್ಯಾಯಿಕ ಸದಸ್ಯರ ನೇಮಕಾತಿ 
ಆದೇಶದ ದಿನಾಂಕದಿಂದ ಇವರನ್ನು ಒಳಗೊಂಡಂತೆ ಒಂದು ವರ್ಷದ ಅವಧಿಗೆ ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R .505 

ಸಿ. ಟಿ. ಜಯರಾಮೇಗೌಡ 
SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಮುಜರಾಯಿ) 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 

ಸೇರ್ಪಡೆ ಆದೇಶ 
ಸಂಖ್ಯೆ: ಮೂಅಇ 63 ನಮೂಯೋ 2014 ಬೆಂಗಳೂರು, ದಿನಾಂಕ: 30 .06 .2015 . 


ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 63 ನಮೂಯೋ 2014 , ದಿನಾಂಕ: 28. 04 . 2015ರ ಅನುಬಂಧದ ಕ್ರಮ ಸಂಖ್ಯೆ: 12ರ ನಂತರ ಈ 
ಕೆಳಕಂಡಂತೆ ಸೇರಿಸಿ ಓದತಕ್ಕದ್ದು: 


೯೬೬ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಅಕ್ಟೋಬರ್ ೧೫, ೨೦೧೫ 


ಭಾಗ ೧ 


ಕ್ರಮ ಸಂಖ್ಯೆ: “ 12ಎ 3465 - 01 - 800 - 0 - 01 Interest payment to HUDCO - Debit Servicing { 20.00 ಲಕ್ಷ ” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 506 

ವೆಂಕಟೇಶ ಮೂರ್ತಿ. ಎಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ: ಮೂಅಇ 63 ನಮೂಯೋ 2014 ಬೆಂಗಳೂರು, ದಿನಾಂಕ: 30 .06 .2015 . 
ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 63 ನಮೂಯೋ 2014 , ದಿನಾಂಕ: 28.04.2015ರ ಅನುಬಂಧದ ಕ್ರಮ ಸಂಖ್ಯೆ: 18ರ ಲೆಕ್ಕ ಶೀರ್ಷಿಕೆ 
5465 - 01 - 190 - 3 - 10 - 186 Cost Sharing Bidar- Gulbarga New Railway line projects ” ರ ಬದಲಾಗಿ “ ಲೆಕ್ಕ ಶೀರ್ಷಿ ಕೆ 5465 - 01 - 190 - 3 - 10 
133 Cost Sharing Bidar- Gulbarga New Railway line projects ” ಎಂದು ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವೆಂಕಟೇಶ ಮೂರ್ತಿ. ಎಂ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R .507 

ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ಇಂಧನ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ ಇಎನ್54 ವಿಎಸ್‌ಸಿ 2014 ಬೆಂಗಳೂರು, ದಿನಾಂಕ : 12.08.2015 . 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 54 ವಿಎಸ್‌ಸಿ 2014 ದಿನಾಂಕ : 28. 02 .2015ರ ಆದೇಶಕ್ಕೆ ಹೊಂದಿಕೊಂಡಿರುವ ಅನುಬಂಧಕ್ಕೆ ಕಂಡಿಕೆ 8ರ 
ವಿತರಣಾ ಕಂಪನಿಗಳ ( ESCOM ) ಪಾತ್ರ ಭಾಗದ ಕ್ರಮ ಸಂಖ್ಯೆ (1) ರಲ್ಲಿ 

1. ಡಾ|| ಬಿ. ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ , ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿ ನಿಗಮ , ದೇವರಾಜ ಅರಸು 

ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಗಳಿಂದ ಇಚ್ಛೆಯುಳ್ಳ ಫಲಾನುಭವಿಗಳನ್ನು 
ಆಯ್ಕೆ ಮಾಡಿ ಸದರಿ ಫಲಾನುಭವಿಗಳ ವಂತಿಗೆಯೊಂದಿಗೆ ಸಿದ್ಧಪಡಿಸಿದ ಪಟ್ಟಿಯನ್ನು ಕೆಆರ್‌ಇಡಿಎಲ್ ಸಂಸ್ಥೆಗೆ ಕಳುಹಿಸಿಕೊಡುವುದು. 
ಮೊದಲು ಅರ್ಜಿಯನ್ನು ಸಲ್ಲಿಸಿದ ಫಲಾನುಭವಿಗಳಿಗೆ ಮೊದಲ ಆದ್ಯತೆ ನೀಡಿ ಆಯ್ಕೆ ಮಾಡುವುದು 
(first come first serve basis). 

ಎಂಬುದನ್ನು 
ವಿತರಣಾ ಕಂಪನಿಗಳ ವ್ಯಾಪ್ತಿಯಲ್ಲಿ ಇಚ್ಛೆಯುಳ್ಳ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸದರಿ ಫಲಾನುಭವಿಗಳ ವಂತಿಗೆಯೊಂದಿಗೆ 
ಸಿದ್ದಪಡಿಸಿದ ಪಟ್ಟಿಯನ್ನು ಕೆಆರ್‌ಇಡಿಎಲ್ ಸಂಸ್ಥೆಗೆ ಕಳುಹಿಸಿಕೊಡುವುದು. ಮೊದಲು ಅರ್ಜಿಯನ್ನು ಸಲ್ಲಿಸಿದ ಫಲಾನುಭವಿಗಳಿಗೆ ಮೊದಲ 
ಆದ್ಯತೆ ನೀಡಿ ಆಯ್ಕೆ ಮಾಡುವುದು 
(first come first serve basis). 

ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಉಳಿದಂತೆ ಸದರಿ ಆದೇಶದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 508 

ಜಿ. ಎನ್. ಯಡ್ರಾವಿ 
ಸರ್ಕಾರದ ಉಪ ಕಾರ್ಯದರ್ಶಿ, 

ಇಂಧನ ಇಲಾಖೆ, 
ಕಾನೂನು ಸಚಿವಾಲಯ 
ವಿಷಯ : ವಿಜಯಪುರ ಕಂದಾಯ ತಾಲ್ಲೂಕು, ವಿಜಯಪುರ ಜಿಲ್ಲೆ ಇಲ್ಲಿ ಹೊಸದಾಗಿ ಸೃಜಿಸಿರುವ ಒಂದು ಹೆಚ್ಚುವರಿ 

ನೋಟರಿ ಹುದ್ದೆಯನ್ನು ತುಂಬುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಲಾ 10 ಎಲ್‌ಸಿಎಲ್ 2012 , ದಿನಾಂಕ : 09 - 06 - 2014 . 

2. ಸರ್ಕಾರದ ಪತ್ರ ಸಂಖ್ಯೆ : 346 ಎಲ್‌ಸಿಎಲ್ 2014 , ದಿನಾಂಕ : 22 - 09 - 2014 , 
3. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ವಿಜಯಪುರ ಜಿಲ್ಲೆ, ಇವರ ಪತ್ರ ಸಂಖ್ಯೆ : 

2530/ 2015 , ದಿನಾಂಕ : 17 - 04 - 2015. 
4 . ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಲಾ 157 ಎಲ್‌ಸಿಎಲ್ 2015 , ದಿನಾಂಕ : 30 - 05 - 2015 . 
5. ಸಂದರ್ಶನದ ಸಭಾ ಸೂಚನಾ ಪತ್ರದ ದಿನಾಂಕ: 15 - 06 - 2015 . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


೯೬೭ 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ವಿಜಯಪುರ ಕಂದಾಯ ತಾಲ್ಲೂಕು, ವಿಜಯಪುರ ಜಿಲ್ಲೆ ಇಲ್ಲಿಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಹೊಸದಾಗಿ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿತ್ತು. ಮೇಲೆ ಓದಲಾದ ಕ್ರಮ 
ಸಂಖ್ಯೆ : (2) ರ ಪತ್ರದಲ್ಲಿ ಸದರಿ ಹುದ್ದೆಯನ್ನು ತುಂಬುವ ಕುರಿತಂತೆ ನೋಟರಿಗಳ ಅಧಿನಿಯಮ /ನಿಯಮಗಳು 1956 ನಿಯಮ 6(1)( 2) ಮತ್ತು 
7(1)(2)( 3) ರನ್ವಯ ಮತ್ತು ತಿದ್ದುಪಡಿ ನಿಯಮಗಳನ್ವಯ ಅಧಿಸೂಚನೆ ಹೊರಡಿಸಿ ಸ್ಥಳೀಯ ಜಾಹೀರಾತು ನೀಡಿ ಆ ಮೂಲಕ ಸ್ವೀಕರಿಸುವ ಅರ್ಜಿಗಳನ್ನು 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳ 1977ರ ನಿಯಮ 12 ರನ್ವಯ ಪರಿಶೀಲಿಸಿ ಅವರ 
ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಕೋರಲಾಗಿತ್ತು. ಆ ಮೇರೆಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಪ್ರಧಾನ ಜಿಲ್ಲಾ ಮತ್ತು 
ಸತ್ರ ನ್ಯಾಯಾಧೀಶರವರ ಪತ್ರದಲ್ಲಿ 37 ವಕೀಲರುಗಳ ಮೆಮೋರಿಯಲ್‌ಗಳನ್ನು ಅವರ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಸರ್ಕಾರಿ ಅಧಿಸೂಚನೆಯಲ್ಲಿ ಸಂಖ್ಯೆ : ಲಾ 61 ಎಲ್‌ಸಿಎಲ್ 2009 , ದಿನಾಂಕ : 14 - 07 - 2010ರ ಮತ್ತು 
ಸಂಖ್ಯೆ : ಲಾ 53 ಎಲ್‌ಸಿಎಲ್ 2013, ದಿನಾಂಕ : 23 - 07 - 2013ರ ಸರ್ಕಾರಿ ಅಧಿಸೂಚನೆಗಳಲ್ಲಿ ನೋಟರಿ ಸಂದರ್ಶನ ಮಂಡಳಿಗೆ ರಚಿಸಲಾಗಿರುವ 
ಸಮಿತಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿ, 1952ರ ಕೇಂದ್ರ ಅಧಿನಿಯಮ, ಸೆಕ್ಷನ್‌ 15ರಲ್ಲಿ (1951ರ ಅಧಿನಿಯಮ 53 ) ಓದಲಾದ 
ನೋಟರಿಗಳ ತಿದ್ದುಪಡಿ ನಿಯಮಗಳು , ಹಾಗೂ 2009ರ ನೋಟರಿಗಳ (ತಿದ್ದುಪಡಿ ನಿಯಮಗಳ, ನಿಯಮ 7( ಎ )( 2 ) ರನ್ವಯ ಈ ಕೆಳಕಂಡ ನೋಟರಿ 
ಸಂದರ್ಶನ ಮಂಡಳಿಯನ್ನು ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ರಚಿಸಲಾಗಿದೆ. 
1. ಅಪರ ಕಾನೂನು ಕಾರ್ಯದರ್ಶಿಗಳು ( ಅಭಿಪ್ರಾಯ ) 

ಅಧ್ಯಕ್ಷರು 
2. ಕಾನೂನು ಕೋಶದ ಮುಖ್ಯಸ್ಥರು ( ಹಿರಿಯ ಸಿವಿಲ್ ನ್ಯಾಯಾಧೀಶರು) 
(ಲೋಕೋಪಯೋಗಿ ಮತ್ತು ಜಲಸಂಪನ್ಮೂಲ ಇಲಾಖೆ) 

ಸದಸ್ಯರು 
3. ಕಾನೂನು ಕೋಶದ ಮುಖ್ಯಸ್ಥರು( ಹಿರಿಯ ಸಿವಿಲ್ ನ್ಯಾಯಾಧೀಶರು 

ಸದಸ್ಯರು 
( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ) 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪ್ರಸ್ತಾವನೆಯಲ್ಲಿ ಶಿಫಾರಸ್ಸು ಮಾಡಿರುವ ಎಲ್ಲಾ 
ವಕೀಲರುಗಳನ್ನು ಸಂದರ್ಶನಕ್ಕೆ ಆಹ್ವಾನಿಸಿ ದಿನಾಂಕ : 26 - 06 - 2015 ರಂದು ನಡೆದ ಸಂದರ್ಶನ ಮಂಡಳಿಯಲ್ಲಿ ಶ್ರೀ ದೇವರಾಜ್ ಎಸ್ . ಜಿಂಜರವಾಡ್, 
ವಕೀಲರು, ಅಟ್ ಪೋಸ್ಟ್ ಕುಮಠ, ವಿಜಯಪುರ ತಾಲ್ಲೂಕು, ವಿಜಯಪುರ ಜಿಲ್ಲೆ- 586101. ಇವರನ್ನು ವಿಜಯಪುರ ಕಂದಾಯ ತಾಲ್ಲೂಕು, ವಿಜಯಪುರ 
ಜಿಲ್ಲೆ ಇಲ್ಲಿ ಹೊಸದಾಗಿ ಸೃಜಿಸಿರುವ ಒಂದು ಹೆಚ್ಚುವರಿ ನೋಟರಿ ಹುದ್ದೆಗೆ ನೇಮಕಾತಿ ಮಾಡಲು ಶಿಫಾರಸ್ಸು ಮಾಡಲಾಗಿದೆ. 

ಆ ಮೇರೆಗೆ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 


3ರಿ 


ಸರ್ಕಾರದ ಆದೇಶ ಸಂಖ್ಯೆ ಲಾ 144 ಎಲ್‌ಸಿಎಲ್ 2015, ಬೆಂಗಳೂರು, ದಿನಾಂಕ : 21 - 07 - 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ನೋಟರಿ ಅಧಿನಿಯಮ, 1952 ಹಾಗೂ ಇದರ ಅಡಿಯಲ್ಲಿ 
ರಚಿಸಲಾಗಿರುವ ನೋಟರಿ ನಿಯಮಗಳು , 1956 ಹಾಗೂ ನಂತರದ ತಿದ್ದುಪಡಿ ನಿಯಮಗಳನ್ವಯ ಪರಿಶೀಲಿಸಿ, ನಿಯಮ 8(1) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ದೇವರಾಜ್ ಎಸ್. ಜಿಂಜರವಾಡ್, ವಕೀಲರು, ಅಟ್ ಮೋಸ್ಟ್ ಕುಮಠ, ವಿಜಯಪುರ ತಾಲ್ಲೂಕು, ವಿಜಯಪುರ ಜಿಲ್ಲೆ - 586101 . 
ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 ( ಐದು) ವರ್ಷಗಳ ಅವಧಿಗೆ ವಿಜಯಪುರ ಕಂದಾಯ ತಾಲ್ಲೂಕಿನಲ್ಲಿ 
ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಕಾತಿ ಮಾಡಲಾಗಿದೆ. 

ಸದರಿ , ವಕೀಲರು ಲೆಕ್ಕ ಶೀರ್ಷಿಕೆ 0070 – ಇತರೆ ಆಡಳಿತಾತ್ಮಕ ಸೇವೆಗಳು - 01 -ನ್ಯಾಯ ಪರಿಪಾಲನೆ -501- 0 - ಇತರೆ ಸ್ವೀಕೃತಿಗಳು - 06 - ಇತರೆ 
ಬಾಬ್ಬುಗಳಿಗೆ (0070 - 01 -501 - 0 - 06) ನೋಟರಿ ನಿಯಮಗಳಲ್ಲಿ ನಿಗದಿಪಡಿಸಲಾದ ರೂ . 1000.00 ( ಒಂದು ಸಾವಿರ ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ 
ಅವರಿಗೆ ವೃತ್ತಿ ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ, 1952 ಕಲಂ 4 ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ನೋಟರಿ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 495 

ಸಯಿದಾ ಬಾನು 
S . C .- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾನೂನು ಇಲಾಖೆ ( ಆಡಳಿತ - 2 ) 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಮೂಲಭೂತಸೌಲಭ್ಯ ಅಭಿವೃದ್ಧಿ/ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆಯ ಹೆಸರನ್ನು ಮೂಲಸೌಲಭ್ಯ 

ಅಭಿವೃದ್ಧಿ ಇಲಾಖೆ ಎಂದು ತಿದ್ದುಪಡಿ ಮಾಡುವ ಬಗ್ಗೆ. 
ಓದಲಾಗಿದೆ : 

1. ಸುತ್ತೋಲೆ ಸಂಖ್ಯೆ ಮೂಅಇ 84 ಮೂವಿ 2014 , ದಿನಾಂಕ : 25 - 08 - 2014 , 
2. ಅ. ಟಿ ಸಂಖ್ಯೆ : ಸಿಆಸುಇ 94 ಸೇನಿಸಿ 2014( ಪ.ಕ.), ದಿನಾಂಕ : 29 -09 - 2014 

ಮತ್ತು 03 -12 - 2014 , 


೯೬೮ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


ಭಾಗ ೧ 


ಪ್ರಸ್ತಾವನೆ : 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯು ದಿನಾಂಕ : 29 - 09 - 1996 ರಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 15 ಎಸಿಎಂ 1996 ರನ್ವಯ 
Infrastructure Development Department ಎಂದು ಅಸ್ತಿತ್ವಕ್ಕೆ ಬಂದಿರುತ್ತದೆ Infrastructure Development Department ಎಂಬುದನ್ನು ಕನ್ನಡದಲ್ಲಿ 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಎಂದು ಪರಿಗಣಿಸಿ , ಎಲ್ಲಾ ಇಲಾಖೆಗಳೊಂದಿಗೆ ವ್ಯವಹರಿಸಲಾಗುತ್ತಿದೆ. ಆದರೆ, ಕನ್ನಡದಲ್ಲಿ ಪ್ರಕಟಿಸಿದ Karnataka 
Allocation of Business Rules ( ಕರ್ನಾಟಕ ವ್ಯವಹಾರ ಹಂಚಿಕೆ ನಿಯಮಗಳು) ನಲ್ಲಿ Infrastructure Development Department ಅನ್ನು 
“ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ” ಎಂದು ಪ್ರಕಟಿಸಲಾಗಿರುತ್ತದೆ . 
2. ಇದರಿಂದ ಸರ್ಕಾರಕ್ಕೆ ಆಗುವ ಮುಜುಗರವನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಉಲ್ಲೇಖ(1)ರ ದಿನಾಂಕ : 25 - 08 - 2014ರ ಸುತ್ತೋಲೆಯಲ್ಲಿ 

ಸಾರ್ವಜನಿಕರ ಹಾಗೂ ಆಡಳಿತದ ಹಿತದೃಷ್ಟಿಯಿಂದ ಇಲಾಖೆಯ ಪದನಾಮವನ್ನು ಎಲ್ಲಾ ಕಡತ ಮತ್ತು ಪತ್ರ ವ್ಯವಹಾರಗಳಲ್ಲಿ Infrastructure 
Development Department ಅನ್ನು ಕನ್ನಡದಲ್ಲಿ “ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ” ಎಂದೇ ಮುಂದುವರೆಸಿ ನಮೂದಿಸುವಂತೆ| 
ಉಪಯೋಗಿಸುವಂತೆ ಸೂಚಿಸಲಾಗಿರುತ್ತದೆ. 
ಉಲ್ಲೇಖ( 2 ) ರ ದಿನಾಂಕ : 29 - 09 - 2014 ಮತ್ತು 03 - 12 - 2014 ಅನಧಿಕೃತ ಟಿಪ್ಪಣಿಗಳಲ್ಲಿ ಸಿಆಸು ಇಲಾಖೆಯ ಸೇವಾ ನಿಯಮಗಳು 
ಶಾಖೆಯವರು ಕರ್ನಾಟಕ ಸರ್ಕಾರದ (ಕೆಲಸಗಳ ಹಂಚಿಕೆ ) ನಿಯಮಗಳು, 1977 ರಲ್ಲಿ ಇಲಾಖಾ ಶೀರ್ಷಿಕೆ ಬದಲಾವಣೆ ಮಾಡಲು ಆಡಳಿತ 
ಇಲಾಖೆಯ ಪ್ರಭಾರದಲ್ಲಿ ಇರುವ ಸಚಿವರ ಅನುಮೋದನೆ ಪಡೆದು ಸರ್ಕಾರದ ಆದೇಶ ಹೊರಡಿಸಿ , ಅದರ ಪ್ರತಿಯೊಂದಿಗೆ ತಿದ್ದುಪಡಿ ಪ್ರಸ್ತಾವನೆ 
ಸಲ್ಲಿಸಲು ತಿಳಿಸಲಾಗಿರುತ್ತದೆ . ಅದರಂತೆ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 84 ಮೂಇವಿ 2014, ಬೆಂಗಳೂರು, ದಿನಾಂಕ : 17 - 06 -2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಇನ್ನು ಮುಂದೆ ಮೂಲಭೂತ ಸೌಲಭ್ಯ ಅಭಿವೃದ್ದಿ/ಮೂಲಸೌಕರ್ಯ 
ಅಭಿವೃದ್ಧಿ ಇಲಾಖೆಯ ಹೆಸರನ್ನು ಸಾರ್ವಜನಿಕರ ಹಾಗೂ ಆಡಳಿತದ ಹಿತದೃಷ್ಟಿಯಿಂದ ಎಲ್ಲಾ ಕಡತ ಮತ್ತು ಪತ್ರ ವ್ಯವಹಾರಗಳಲ್ಲಿ Infrastructure 
Development Department ಅನ್ನು ಕನ್ನಡದಲ್ಲಿ “ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ” ಎಂದು ನಮೂದಿಸುವಂತೆ/ಉಪಯೋಗಿಸುವಂತೆ ಸೂಚಿಸಲಾಗಿದೆ. 

2. ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ದಿನಾಂಕ : 29 - 09 - 2014ರ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಸಿಆಸುಇ 
94 ಸೇನಿಸಿ 2014 ( ಪ . ಕ.) ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 496 

ವೆಂಕಟೇಶ ಮೂರ್ತಿ ಎಂ . 
S. C. - 50 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 


ಕಂದಾಯ ಸಚಿವಾಲಯ 


ವಿಷಯ : 


ಕಂದಾಯ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಗ್ರಾಮ ಸಹಾಯಕರಿಗೆ ರಾಷ್ಟ್ರೀಯ ಪಿಂಚಣಿ 
ಯೋಜನೆ ( N .P . S- Lite) ಯನ್ನು ಅನುಷ್ಠಾನಗೊಳಿಸಲು ಅಗ್ರಿಗೇಟರನ್ನು ನೇಮಿಸುವ ಕುರಿತು. 


ಓದಲಾಗಿದೆ : 


1. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 83 ಬಿಎಸ್ಸಿ 2017 , ದಿನಾಂಕ : 07 -12 - 2012 . 
2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕಂದಾಯ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ 

ದಿನಾಂಕ : 02 - 01 - 2015 ರಂದು ನಡೆದ ಸಭೆಯ ನಡವಳಿಗಳು. 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ. ಸಂ . (1) ರಲ್ಲಿನ ಆದೇಶದಲ್ಲಿ ಕಂದಾಯ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಗ್ರಾಮ ಸಹಾಯಕರುಗಳಿಗೆ 
ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒದಗಿಸಲಾಗಿರುವ ರೀತಿಯಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ( N.P.S- Lite) ಸೌಲಭ್ಯವನ್ನು ಒದಗಿಸಲು ಆದೇಶಿಸಿದೆ. 

ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೆಶನಾಲಯವು ವಿಧವಾ ವೇತನ, ವೃದ್ಧಾಪ್ಯ ವೇತನ , ಅಂಗವಿಕಲ ವೇತನ ಇತ್ಯಾದಿ ಪಿಂಚಣಿ 
ಸಂಬಂಧಿತ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದು, ಉತ್ತಮ ಸಂಪರ್ಕಜಾಲ ಹೊಂದಿರುವುದರಿಂದ, ಗ್ರಾಮ ಸಹಾಯಕರುಗಳಿಗೆ ರಾಷ್ಟ್ರೀಯ ಪಿಂಚಣಿ ಯೊ 
( N . P.S -Lite ) ಯನ್ನು ಈ ನಿರ್ದೆಶನಾಲಯಕ್ಕೆ ವಹಿಸಿದಲ್ಲಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬಹುದಾಗಿರುವುದರಿಂದ, ಹಾಗೂ 
ಯೋಜನೆಯನ್ನು ನಿರ್ದೇಶನಾಲಯದ ಮೂಲಕ ಅನುಷ್ಠಾನಗೊಳಿಸಲು ನಿರ್ದೇಶಕರು, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ 
ಇವರು ಸಹಮತಿ ವ್ಯಕ್ತಪಡಿಸಿರುವುದರಿಂದ, ಯೋಜನೆಯ ಅನುಷ್ಠಾನವನ್ನು ಈ ನಿರ್ದೆಶನಾಲಯಕ್ಕೆ ವಹಿಸಲು ಮೇಲೆ ಓದಲಾದ ಕ್ರ. ಸಂ . ( 2) ರ 
ದಿನಾಂಕ : 02 - 01 - 2015ರ ಸಭಾನಡವಳಿಯಲ್ಲಿ ತೀರ್ಮಾನಿಸಲಾಗಿದೆ. ಮೊದಲಿಗೆ ನಿರ್ದೇಶಕರು, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ 
ನಿರ್ದೆಶನಾಲಯ ಇವರು Pension Fund Regulatary and Development Authority ( PFRDA) ಯವರಲ್ಲಿ ಅಗ್ರಿಗೇಟರ್ ಆಗಿ ನೋಂದಾಯಿಸಿಕೊಂಡು, 
ತದನಂತರ ಫಲಾನುಭವಿಗಳನ್ನು ಗುರುತಿಸಲು ಸೂಕ್ತ ಫೆಸಿಲಿಟೇಟರ್‌ಗಳನ್ನು ನೇಮಿಸಿಕೊಳ್ಳಲು ತೀರ್ಮಾನಿಸಲಾಗಿದೆ. ಆದ್ದರಿಂದ, ಸರ್ಕಾರವು ಕೆಳಕಂಡಂತೆ 
ಆದೇಶಿಸಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 

೯೬೯ 
ಸರ್ಕಾರದ ಆದೇಶ ಸಂಖ್ಯೆ : ಕಂಇ 76 ಬಿಎಸ್ಸಿ 2014 , ಬೆಂಗಳೂರು, ದಿನಾಂಕ : 06 - 06 -2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕಂದಾಯ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಗ್ರಾಮ ಸಹಾಯಕರಿಗೆ ರಾಷ್ಟ್ರೀಯ 
ಪಿಂಚಣಿ ಯೋಜನೆ ( N . P. S- Lite ) ಯನ್ನು ಅನುಷ್ಠಾನಗೊಳಿಸಲು ನಿರ್ದೆಶಕರು, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ, ಕಂದಾಯ 
ಇಲಾಖೆ, ಬೆಂಗಳೂರು ಇವರನ್ನು PFRDA ಅಡಿಯಲ್ಲಿ ಯೋಜನೆಯ ಅಗ್ರಿಗೇಟರ್ ಆಗಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 497 

ರೇವಯ್ಯ 
S . C . - 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಸೇವೆಗಳು - 2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಕಾರ್ಮಿಕ ಇಲಾಖೆಯ ಬಾಲ ಕಾರ್ಮಿಕ ಕೋಶವನ್ನು 

ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ : 

1. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 100 ಸಸಿವಿ 1997 , ದಿನಾಂಕ : 17 - 06 - 1997. 
2 . ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 19 ಸಸಿವಿ 2004 , ದಿನಾಂಕ : 19 -11 - 2004 , 
3. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 458 ಸಅಸೇ 2008, ದಿನಾಂಕ : 25 - 02 - 2011. 
4, ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 196 ಸಉಸೇ 2014 , ದಿನಾಂಕ : 05 - 11- 2014 , 

5 . ಕಾರ್ಮಿಕ ಇಲಾಖೆಯ ಕಡತ ಸಂಖ್ಯೆ : ಎಲ್‌ಡಿ 45 ಸಿಎಲ್‌ಸಿ 2015 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ಮತ್ತು (2) ರಲ್ಲಿ ಓದಲಾದ ಸರ್ಕಾರದ ಆದೇಶಗಳಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಬಾಲ ಕಾರ್ಮಿಕ 
ಕಲ್ಯಾಣಕ್ಕಾಗಿ ಬಾಲ ಕಾರ್ಮಿಕ ಕೋಶವನ್ನು ಸೃಜಿಸಿ ಕಾಲಕಾಲಕ್ಕೆ ಮುಂದುವರೆಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 
ಕಾರ್ಮಿಕ ಇಲಾಖೆಯ ( ಬಾಲ ಕಾರ್ಮಿಕ ಕೋಶ) ದಲ್ಲಿನ ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯನ್ನು ಜಂಟಿ 
ಕಾರ್ಯದರ್ಶಿ ವೃಂದಕ್ಕೆ ಉನ್ನತೀಕರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಈ ಕೆಳಕಂಡ ಹುದ್ದೆಗಳನ್ನು ದಿನಾಂಕ : 18 
06 - 2014 ರಿಂದ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 

ಕ್ರಸಂ. ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಉಪ ವಿಶೇಷಾಧಿಕಾರಿ | 
( ವೇತನ ಶ್ರೇಣಿ ರಹಿತ ಹುದ್ದೆ) 
ಸಹಾಯಕರು 

ಶೀಘ್ರಲಿಪಿಗಾರರು 
4 | ವಾಹನ ಚಾಲಕರು 
5 | ಗ್ರೂಪ್- ಡಿ 

ಒಟ್ಟು ಹುದ್ದೆಗಳ ಸಂಖ್ಯೆ 
ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ಕಾರ್ಮಿಕ ಇಲಾಖೆಯ ಕಡತದಲ್ಲಿ ಬಾಲ ಕಾರ್ಮಿಕ ಕೋಶದ ಅವಧಿಯು ದಿನಾಂಕ : 
17- 06 - 2014ಕ್ಕೆ ಮುಕ್ತಾಯವಾಗುವುದರಿಂದ ಸದರಿ ಹುದ್ದೆಗಳನ್ನು ದಿನಾಂಕ : 18 - 06 -2015 ರಿಂದ ಒಂದು ವರ್ಷದ ಅವಧಿಗೆ ಮುಂದುವರೆಸುವಂತೆ 
ಕೋರಲಾಗಿದೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 291 ಸಉಸೇ 2015 , ಬೆಂಗಳೂರು, ದಿನಾಂಕ : 24ನೇ ಜುಲೈ 2015. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಕಾರ್ಮಿಕ ಇಲಾಖೆಯಲ್ಲಿ ಸೃಜಿಸಲಾಗಿರುವ ಬಾಲ ಕಾರ್ಮಿಕ ಕೋಶವನ್ನು ಈ ಕೆಳಕಂಡ ಹುದ್ದೆಗಳೊಂದಿಗೆ 
ದಿನಾಂಕ : 18 - 06 - 2015 ರಿಂದ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರೆಸಲಾಗಿದೆ. 

ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
| ಉಪ ವಿಶೇಷಾಧಿಕಾರಿ 
( ವೇತನ ಶ್ರೇಣಿ ರಹಿತ ಹುದ್ದೆ) 
ಸಹಾಯಕರು 
| ಶೀಘ್ರಲಿಪಿಗಾರರು 
| ವಾಹನ ಚಾಲಕರು 
ಗ್ರೂಪ್- ಡಿ 
ಒಟ್ಟು ಹುದ್ದೆಗಳ ಸಂಖ್ಯೆ 


- 


- 


- 


- 


ಕ್ರಸಂ. 


2 


. 


೯೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 

ಭಾಗ ೧ 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 96, ದಿನಾಂಕ : 10 - 07 -1996 ರಲ್ಲಿ ಪ್ರತ್ಯಾಯೋಜಿಸಿರುವ 
ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR. 498 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 6) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : “ ತಾಲ್ಲೂಕಿಗೊಂದು ಹಸಿರು ಗ್ರಾಮ ” ಎಂಬ ಹೊಸ ಯೋಜನೆಯನ್ನು 2015 - 16ನೇ ಸಾಲಿನಿಂದ 

ಅನುಷ್ಠಾನಗೊಳಿಸುವ ಬಗ್ಗೆ . 
ಓದಲಾಗಿದೆ : ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅಪಮು) ಬೆಂಗಳೂರು, ಇವರ ಪ್ರಸ್ತಾವನೆ ಸಂಖ್ಯೆ : 

ಪಿಸಿಸಿಎಫ್ ( ಅಪಮು) ಡಿ -1/ ಬಿಯುಡಿ/ಸಿಆರ್ - 62 /2015 - 16 , ದಿನಾಂಕ : 04 - 05 - 2015 . 
ಪ್ರಸ್ತಾವನೆ : 

ಅರಣ್ಯ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಿ ಹಸಿರು ಕವಚವನ್ನು ಹೆಚ್ಚಿಸುವ ಸಲುವಾಗಿ ಪ್ರತಿ ತಾಲ್ಲೂಕಿನ ಆಯ್ದ ಒಂದು 
ಗ್ರಾಮದಲ್ಲಿ ಅರಣ್ಯ ಪ್ರದೇಶ ಅಭಿವೃದ್ಧಿ, ಔಷಧಿ ಸಸ್ಯ ಬೆಳೆಸುವುದು, ಪರ್ಯಾಯ ಇಂಧನ ಮೂಲದಿಂದ ಅಭಿವೃದ್ಧಿಪಡಿಸಿದ ದೀಪಗಳನ್ನು ಒದಗಿಸುವುದು, 
ಕಾಂಪೋಸ್ಟಿಂಗ್, ಎರೆಹುಳು ಗೊಬ್ಬರ ತಯಾರಿಸಲು ತರಬೇತಿ ನೀಡುವ ಕಾರ್ಯಕ್ರಮಗಳನ್ನು ಒಳಗೊಂಡ “ತಾಲ್ಲೂಕಿಗೊಂದು ಹಸಿರು ಗ್ರಾಮ ” ಎಂಬ 

ತನೆಯನ್ನು 2015 -16ನೇ ಸಾಲಿನಿಂದ ಪ್ರಾರಂಭಿಸಲು ಸರ್ಕಾರವು 2014 - 15ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಹೊಸ ಯೋಜನೆಯನ್ನು 
ಘೋಷಣೆ ಮಾಡಿದೆ. 

ಮೇಲೆ ಓದಲಾದ ದಿನಾಂಕ : 04- 05 - 2015ರ ಪತ್ರದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು) ರವರು 
2015 - 16ನೇ ಸಾಲಿನ ಆಯವ್ಯಯದ ಭಾಷಣದಲ್ಲಿ ಪ್ರಸ್ತಾಪಿಸಿರುವಂತೆ “ತಾಲ್ಲೂಕಿಗೊಂದು ಹಸಿರು ಗ್ರಾಮ ” ಎಂಬ ಹೊಸ ಯೋಜನೆಯನ್ನು 2015 - 16ನೇ 
ಸಾಲಿನಿಂದ ಐದು ವರ್ಷಗಳ ಅವಧಿಯಲ್ಲಿ ರೂ . 8292 .00 ಲಕ್ಷಗಳ ಮಿತಿಯಲ್ಲಿ ಅನುಷ್ಠಾನಗೊಳಿಸಲು ಹಾಗೂ 2015 -16ನೇ ಸಾಲಿನ ಲೆಕ್ಕ ಶೀರ್ಷಿಕೆ 
2406 - 01 -102 -2 - 34 -139 ( ಯೋಜನೆ) ಇದರಡಿ ಒದಗಿಸಿರುವ ರೂ . 150.00 ಲಕ್ಷದ ಮಿತಿಯಲ್ಲಿ ಪ್ರಾಯೋಗಿಕವಾಗಿ ರಾಜ್ಯದ ಐದು ತಾಲ್ಲೂಕುಗಳಲ್ಲಿ 
“ ತಾಲ್ಲೂಕಿಗೊಂದು ಹಸಿರು ಗ್ರಾಮ ” ಎಂಬ ಹೊಸ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಆದ್ದರಿಂದ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಅಪಜೀ 86 ಎಫ್ಎಪಿ 2015, ಬೆಂಗಳೂರು, ದಿನಾಂಕ : 15ನೇ ಜುಲೈ 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2015 -16ನೇ ಸಾಲಿನಿಂದ ಜಾರಿಗೆ ಬರುವಂತೆ ಅರಣ್ಯ ಅಭಿವೃದ್ಧಿ ಮತ್ತು ಪರಿಸರ 
ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಿ ಹಸಿರು ಕವಚವನ್ನು ಹೆಚ್ಚಿಸುವ ಸಲುವಾಗಿ ಪ್ರತಿ ತಾಲ್ಲೂಕಿನ ಆಯ್ದ ಒಂದು ಗ್ರಾಮದಲ್ಲಿ ಅರಣ್ಯ ಪ್ರದೇಶ ಅಭಿವೃದ್ಧಿ, 
ಔಷಧಿ ಸಸ್ಯ ಬೆಳೆಸುವುದು, ಪರ್ಯಾಯ ಇಂಧನ ಮೂಲದಿಂದ ಅಭಿವೃದ್ಧಿಪಡಿಸಿದ ದೀಪಗಳನ್ನು ಒದಗಿಸುವುದು, ಕಾಂಪೋಸ್ಟಿಂಗ್, ಎರೆಹುಳು ಗೊಬ್ಬರ 
ತಯಾರಿಸಲು ತರಬೇತಿ ನೀಡುವ ಕಾರ್ಯಕ್ರಮಗಳನ್ನು ಒಳಗೊಂಡ “ತಾಲ್ಲೂಕಿಗೊಂದು ಹಸಿರು ಗ್ರಾಮ ” ಎಂಬ ಹೊಸ ಯೋಜನೆಯನ್ನು 2015 - 16ನೇ 
ಸಾಲಿನಿಂದ ಕೆಳಕಂಡ ಮಾರ್ಗಸೂಚಿಗಳೊಂದಿಗೆ ಅನುಷ್ಠಾನಗೊಳಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
2. ಯೋಜನೆಯ ಧೈಯಗಳು : 
ಅ) ಈ ಯೋಜನೆಯು ಪ್ರತಿ ತಾಲ್ಲೂಕಿನಲ್ಲಿ ಒಂದು ಮಾದರಿ ಹಸಿರು ಗ್ರಾಮವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶ ಹೊಂದಿದ್ದು, ಈ 

ಯೋಜನೆಯಡಿ ಸಮುದಾಯಗಳ ಸಲಹೆಯನ್ನು ಪಡೆಯುವುದರೊಂದಿಗೆ ಹಸಿರು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ನೆಡುತೋಪು 

ಕಾಮಗಾರಿಗಳನ್ನು ಕೈಗೊಳ್ಳುವುದು. 
ಆ ) ಇಲಾಖಾ ವತಿಯಿಂದ ಗ್ರಾಮಗಳಲ್ಲಿ ಈಗಾಗಲೇ ನೆಡುತೋಪುಗಳನ್ನು ಬೆಳೆಸಿದಾಗ್ಯೂ , ಒಂದು ತಾಲ್ಲೂಕಿನ ಒಂದು ಗ್ರಾಮ ಅರಣ್ಯ 

ಸಮಿತಿಯನ್ನು ಎಲ್ಲಾ ವಿಧದಲ್ಲಿಯೂ ಹಸಿರು ಗ್ರಾಮವನ್ನಾಗಿ ಅಭಿವೃದ್ಧಿ ಪಡಿಸಲು ಸೂಕ್ತ ಪರಿವಿಧಿಗಳನ್ವಯ ಆಯ್ಕೆ ಮಾಡುವುದು. 
ಇ) ಗ್ರಾಮಸ್ಥರಲ್ಲಿ ಹಸಿರು ನೀತಿಯ ಬಗ್ಗೆ ಅರಿವು ಮೂಡಿಸುವುದು. 
ಈ ) ಗ್ರಾಮಕ್ಕೆ ಹಸಿರು ತಾಂತ್ರಿಕತೆಯನ್ನು ಒದಗಿಸುವುದು ಹಾಗೂ ಸಾವಯವ ಗೊಬ್ಬರದ ಉತ್ಪಾದನೆ ಮಾಡುವುದು . 
ಉ ) ವೃಕ್ಷಹೊದಿಕೆಯನ್ನು ಹೆಚ್ಚಿಸುವುದರಿಂದ ರಾಷ್ಟ್ರೀಯ ಅರಣ್ಯ ನೀತಿಯ ಗುರಿಯನ್ನು ಸಾಧಿಸುವುದು. 
ಊ ) ಔಷಧೀಯ ಸಸಿಗಳನ್ನು ಬೆಳೆಸುವುದು ಮತ್ತು ಗೃಹ ಬಳಕೆಯಿಂದ ಉತ್ಪಾದನೆಯಾಗುವ ತ್ಯಾಜ್ಯವನ್ನು ಪುನರ್ಬಳಕೆ ಮಾಡುವುದು. 
ಋ ) ಮಳೆ ನೀರು ಕೊಯ್ದು ಪದ್ಧತಿಯನ್ನು ಅಳವಡಿಸುವುದು ಮತ್ತು ಮೂಲತಃ ಸ್ವಾಭಾವಿಕ ಸಂಪನ್ಮೂಲಗಳ ಸುಸ್ಥಿರ ಉಪಯುಕ್ತತೆ 

ಮಾಡುವುದು. 
ಉಪಯೋಗಿಸಿದ ನೀರಿನ ಮರುಬಳಕೆಯ ಬಗ್ಗೆ ಅರಿವು ಮೂಡಿಸುವುದು. 

ಔಷಧೀಯ ಸಸ್ಯಗಳ /ತೋಟಗಾರಿಕೆ/ ಅರಣ್ಯ ತಳಿಗಳ ಉಪಯುಕ್ತತೆ , ನೀರು ಮತ್ತು ಶಕ್ತಿಯ ಮರುಬಳಕೆ ಮತ್ತು ಅರಣ್ಯ ಸಂರಕ್ಷಣೆಯ 
ಕೌಶಲ್ಯಾಭಿವೃದ್ಧಿ ತರಬೇತಿ ಏರ್ಪಡಿಸುವುದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


೯೭೧ . 


3. ಯೋಜನೆಯ ಕಾರ್ಯಕ್ರಮಗಳು : 
ಅ) ನೆಡುತೋಪು ರಚನೆ, 25 ಹೆಕ್ಟೇರ್ ಪ್ರದೇಶದಲ್ಲಿ ಹಣ್ಣು, ಮೇವು ಹಾಗೂ ಔಷಧೀಯ ಜಾತಿಯ ಸಸಿಗಳನ್ನು ನೆಟ್ಟು ನೆಡುತೋಪುಗಳನ್ನು 

ಬೆಳೆಸುವುದು. 
ಆಯ್ಕೆ ಮಾಡಲಾದ ಗ್ರಾಮ ಅರಣ್ಯ ಸಮಿತಿಯ ಪ್ರತಿ ಕುಟುಂಬಕ್ಕೆ ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಉಪಯೋಗಿಸುವ 

ಔಷಧಿಯುಕ್ತ ಸಸಿಗಳನ್ನು ಬೇಡಿಕೆಯನುಸಾರ ವಿತರಿಸುವುದು. 
ಇ) ಸೌರಶಕ್ತಿ ಚಾಲಿತ ಬೀದಿ ದೀಪ ಮತ್ತು ಗೃಹೋಪಯೋಗಿ ದೀಪಗಳನ್ನು ವಿತರಿಸುವುದು. 

ಈ ) ಗೃಹೋಪಯೋಗಿ ತ್ಯಾಜ್ಯದಿಂದ ಎರೆಹುಳು ಗೊಬ್ಬರ ತಯಾರಿಕೆಗೆ ಗುಂಡಿ ನಿರ್ಮಿಸುವುದು. 
4. ಈ ಯೋಜನೆಯನ್ನು ಆಯುಷ್‌ , ತೋಟಗಾರಿಕೆ, ಜಲಾನಯನ ಅಭಿವೃದ್ಧಿ ಇಲಾಖೆ, KREDL ಗಳ ಕಾರ್ಯಕ್ರಮಗಳ ಜೋಡಣೆಯೊಂದಿಗೆ 

ಅನುಷ್ಠಾನಗೊಳಿಸತಕ್ಕದ್ದು. 
2015 - 16ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಅರಣ್ಯದ ಅಂಚಿನಲ್ಲಿರುವ ಅರಣ್ಯ ಇಲಾಖೆಯಿಂದ ಆಯ್ಕೆಯಾದ ಐದು (5) ತಾಲ್ಲೂಕುಗಳಲ್ಲಿನ 

ಒಂದು ಅರ್ಹ ಗ್ರಾಮವನ್ನು ಆಯ್ಕೆ ಮಾಡಿ ಗ್ರಾಮ ಅರಣ್ಯ ಸಮಿತಿಗಳ ಮೂಲಕ ಅನುಷ್ಠಾನಗೊಳಿಸತಕ್ಕದ್ದು. 
6. ಈ ಯೋಜನೆಗೆ ತಗಲುವ ವೆಚ್ಚವನ್ನು 2015 -16ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2406 - 01-102 - 2- 34 - 139 ( ಯೋಜನೆ) ಇದರಡಿ ಒದಗಿಸಿರುವ 

ರೂ . 3.00 ಕೋಟಿ (ಮೂರುಕೋಟಿರೂಪಾಯಿಗಳು ಮಾತ್ರ) ಗಳಲ್ಲಿ ಭರಿಸತಕ್ಕದ್ದು . 

ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರದಿಂದ 2016 -17ನೇ ಸಾಲಿನಲ್ಲಿ ಯೋಜನೆಯ ಮೌಲ್ಯಮಾಪನ ಮಾಡಿಸತಕ್ಕದ್ದು. 
8. ಸದರಿ ಯೋಜನೆಯ ಕಾಮಗಾರಿಗಳನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ , 1999 ಹಾಗೂ ನಿಯಮಗಳು, 

2000 ರನ್ವಯ ನಿರ್ವಹಿಸತಕ್ಕದ್ದು. 
ಸದರಿ ಆದೇಶವನ್ನು ಯೋಜನಾ ಇಲಾಖೆ ಹಾಗೂ ಆರ್ಥಿಕ ಇಲಾಖೆಗಳು ಕ್ರಮವಾಗಿ ಟಿಪ್ಪಣಿ ಸಂಖ್ಯೆ : ಪಿಡಿ/26 / ಪಿಎಫ್‌ಒ /2015 ದಿನಾಂಕ : 
21 - 05-2015 ಮತ್ತು ಟಿಪ್ಪಣಿ ಸಂಖ್ಯೆ : ಆಇ 479 ವೆಚ್ಚ -5 /2015, ದಿನಾಂಕ : 17-06 - 2015ಗಳಲ್ಲಿ ನೀಡಿದ ಸಹಮತಿಗಳನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 499 

ಎಸ್ . ಪಿ . ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : “ ತಾಲ್ಲೂಕಿಗೊಂದು ಹಸಿರು ಶಾಲಾವನ” ಎಂಬ ಹೊಸ ಯೋಜನೆಯನ್ನು 2015 - 16ನೇ ಸಾಲಿನಿಂದ 

ಅನುಷ್ಠಾನಗೊಳಿಸುವ ಬಗ್ಗೆ . 
ಓದಲಾಗಿದೆ : ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅಪಮು) ಬೆಂಗಳೂರು, ಇವರ ಪ್ರಸ್ತಾವನೆ ಸಂಖ್ಯೆ : 

ಪಿಸಿಸಿಎಫ್ ( ಅಪಮು) ಡಿ -1/ಬಿಯುಡಿ/ ಸಿಆರ್ -62 /2015 - 16 , ದಿನಾಂಕ : 04 - 05 - 2015 . 
ಪ್ರಸ್ತಾವನೆ : 

ಅರಣ್ಯ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಿ ಹಸಿರು ಕವಚವನ್ನು ಹೆಚ್ಚಿಸುವ ಸಲುವಾಗಿ ವಿದ್ಯಾರ್ಥಿಗಳಲ್ಲಿ ಅರಣ್ಯ ಮತ್ತು 
ಪರಿಸರದ ಮಹತ್ವದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಪ್ರತಿ ತಾಲ್ಲೂಕಿನಲ್ಲಿ ಒಂದರಂತೆ, ಅಂದಾಜು 3 ರಿಂದ 5 ಎಕರೆ ಅರಣ್ಯ / ಸರ್ಕಾರಿ ಭೂಮಿ 
ಸಮೀಪವಿರುವ ಒಂದು ಸರ್ಕಾರಿ ಶಾಲಾ /ಕಾಲೇಜಿನ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಮರ -ಗಿಡಗಳನ್ನು ಬೆಳೆಸಲು ರೂ . 2 .25 ಕೋಟಿಗಳ ವೆಚ್ಚದಲ್ಲಿ 
ಐದು ವರ್ಷಗಳ ಅವಧಿಗೆ “ ತಾಲ್ಲೂಕಿಗೊಂದು ಹಸಿರು ಶಾಲಾವನ” ಎಂಬ ಹೊಸ ಯೋಜನೆಯನ್ನು 2015 - 16ನೇ ಸಾಲಿನಿಂದ ಪ್ರಾರಂಭಿಸಲು ಸರ್ಕಾರವು 
2015 - 16ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಘೋಷಣೆ ಮಾಡಿದೆ. 

ಮೇಲೆ ಓದಲಾದ ದಿನಾಂಕ : 04 - 05 - 2015ರ ಪತ್ರದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು) ರವರು 
2015 - 16ನೇ ಸಾಲಿನ ಆಯವ್ಯಯದ ಭಾಷಣದಲ್ಲಿ ಪ್ರಸ್ತಾಪಿಸಿರುವಂತೆ “ತಾಲ್ಲೂಕಿಗೊಂದು ಹಸಿರು ಶಾಲಾವನ ” ಎಂಬ ಹೊಸ ಯೋಜನೆಯನ್ನು 2015 
16ನೇ ಸಾಲಿನಿಂದ ಐದು ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಹಾಗೂ 2015 - 16ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2406 - 01- 102 - 2 - 36 - 59 
( ಯೋಜನೆ) ಇದರಡಿ ಒದಗಿಸಿರುವ ರೂ . 30 . 00 ಲಕ್ಷದ ಮಿತಿಯಲ್ಲಿ ಪ್ರತಿ ಶಾಲೆಗೆ ರೂ . 5.00 ಲಕ್ಷದಂತೆ 6 ಶಾಲೆಗಳಲ್ಲಿ ತಾಲ್ಲೂಕಿಗೊಂದು ಹಸಿರು 
ಶಾಲಾವನ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ . 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಆದ್ದರಿಂದ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಅಪಜೀ 87 ಎಫ್‌ಎಪಿ 2015, ಬೆಂಗಳೂರು, ದಿನಾಂಕ : 15ನೇ ಜುಲೈ 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅರಣ್ಯ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಿ ಹಸಿರು ಕವಚವನ್ನು 
ಹೆಚ್ಚಿಸುವ ಸಲುವಾಗಿ ವಿದ್ಯಾರ್ಥಿಗಳಲ್ಲಿ ಅರಣ್ಯ ಮತ್ತು ಪರಿಸರದ ಮಹತ್ವದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಅನುಕೂಲವಾಗುವಂತೆ ರಾಜ್ಯದಲ್ಲಿ ಪ್ರತಿ 
ತಾಲ್ಲೂಕಿನಲ್ಲಿ ಒಂದರಂತೆ, ಅಂದಾಜು 3 ರಿಂದ 5 ಎಕರೆ ಅರಣ್ಯ /ಸರ್ಕಾರಿ ಭೂಮಿ ಸಮೀಪವಿರುವ ಒಂದು ಸರ್ಕಾರಿ ಶಾಲಾ/ಕಾಲೇಜಿನ ವಿದ್ಯಾರ್ಥಿಗಳನ್ನು 


೯೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


ಭಾಗ ೧ 


ತೊಡಗಿಸಿಕೊಂಡು ಮರ - ಗಿಡಗಳನ್ನು ಬೆಳೆಸಲು “ ತಾಲ್ಲೂಕಿಗೊಂದು ಹಸಿರು ಶಾಲಾವನ ” ಎಂಬ ಯೋಜನೆಯನ್ನು ಐದು ವರ್ಷಗಳ ಅವಧಿಗೆ 2015 - 16ನೇ 
ಸಾಲಿನಿಂದ ಅನ್ವಯವಾಗುವಂತೆ ಈ ಕೆಳಕಂಡ ಮಾರ್ಗಸೂಚಿಗಳೊಂದಿಗೆ ಅನುಷ್ಠಾನಗೊಳಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
ಯೋಜನೆಯ ರೂಪುರೇಷೆಗಳು / ಮಾರ್ಗಸೂಚಿಗಳು : 

ಅ ) ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಆಯಾ ತಾಲ್ಲೂಕಿನ ಅರಣ್ಯ ಪ್ರದೇಶಕ್ಕೆ 3 ರಿಂದ 5 ಕಿ. ಮೀ . ವ್ಯಾಪ್ತಿಯೊಳಗಿರುವ ಸರ್ಕಾರಿ 

ಪ್ರಾಥಮಿಕ/ ಹಿರಿಯ ಪ್ರಾಥಮಿಕ/ಪ್ರೌಢಶಾಲೆ /ಕಾಲೇಜು ಇವುಗಳ ಮಾಲೀಕತ್ವದಲ್ಲಿ ಇರುವ ಪ್ರದೇಶ ಅಥವಾ ಕನಿಷ್ಠ 3 ರಿಂದ 5 ಎಕರೆ 
ವಿಸ್ತೀರ್ಣದ ಸರ್ಕಾರಿ ಭೂಮಿ ಹೊಂದಿರುವಂತಹ ಶಾಲೆಯನ್ನು ಆಯ್ಕೆ ಮಾಡಿ ಈ ಪ್ರದೇಶದಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂತಹ 
ಹಾಗೂ ಶಾಲಾ ಮಕ್ಕಳ ಪೌಷ್ಠಿಕತೆಗೆ ಉಪಯೋಗವಾಗುವ ನೆಲ್ಲಿ, ನೇರಳೆ, ಮಾವು ಮುಂತಾದ ಸಸಿಗಳೊಂದಿಗೆ ಔಷಧಿ ಗುಣಗಳುಳ್ಳ 

ಸಸಿಗಳನ್ನು ಸಹ ನೆಟ್ಟು ಬೆಳಸತಕ್ಕದ್ದು. 
ಆ) ಅರಣ್ಯ ಇಲಾಖೆಯ ನುರಿತ ಅಧಿಕಾರಿ/ ಸಿಬ್ಬಂದಿಗಳು ಸಂಬಂಧಪಟ್ಟ ಶಾಲಾ/ಕಾಲೇಜು ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಅರಣ್ಯ 

ಮತ್ತು ಶಿಕ್ಷಣ ಇಲಾಖೆಗಳ ಸಮನ್ವಯದೊಂದಿಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸತಕ್ಕದ್ದು. 
ಈ ಯೋಜನೆಯಡಿ ಪ್ರಥಮವಾಗಿ ಕಾಮಗಾರಿಗಳನ್ನು ಕೈಗೊಳ್ಳುವ ವರ್ಷದಲ್ಲಿ ಅರಣ್ಯ ಇಲಾಖೆಯು ಗುಣಿ ತೆಗೆಯುವುದು, ಸಸಿಗಳನ್ನು 
ಸರಬರಾಜು ಮಾಡುವುದು ಹಾಗೂ ನೆಡುತೋಪಿನ ಸುತ್ತ ಮುತ್ತು ಕಂಬಿಯಿಂದ ಬೇಲಿ ನಿರ್ಮಿಸುವ ಕೆಲಸಗಳನ್ನು ಮಾತ್ರ 
ಕೈಗೊಳ್ಳುವುದು . ಸಸಿಗಳನ್ನು ಶಾಲಾ ಮಕ್ಕಳು ನೆಟ್ಟು ನಂತರ ಅವುಗಳ ಪೋಷಣೆ/ನಿರ್ವಹಣೆ ಮತ್ತು ರಕ್ಷಣೆ ಮುಂತಾದ ಕೆಲಸಗಳನ್ನು 
ಶಾಲಾ ಮಕ್ಕಳು ಹಾಗೂ ಶಾಲಾ /ಕಾಲೇಜು ಆಡಳಿತ ಮಂಡಳಿಯವರೇ ನಿರ್ವಹಿಸಬೇಕು ಮತ್ತು ಕಾಲಕಾಲಕ್ಕೆ ನಿರ್ವಹಿಸಬೇಕಾದ 

ಕೆಲಸಗಳ ತಾಂತ್ರಿಕತೆಯ ಬಗ್ಗೆ ಹತ್ತಿರದ ವಲಯ ಅರಣ್ಯ ಅಧಿಕಾರಿ/ ಸಿಬ್ಬಂದಿಯವರನ್ನು ಸಂಪರ್ಕಿಸಿ ಸಲಹೆ ಪಡೆಯತಕ್ಕದ್ದು. 
ಈ ) ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವಾಗ ಯಾವುದೇ ನಿರ್ದಿಷ್ಟ ಫಲಾನುಭವಿಗೆ/ಸಂಘ ಸಂಸ್ಥೆಗೆ/ ಆಡಳಿತ ಮಂಡಳಿಗೆ ಲಾಭ 

ತರುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳತಕ್ಕದ್ದಲ್ಲ. 
ಉ ) ಈ ಯೋಜನೆಯು ವಿದ್ಯಾರ್ಥಿಗಳಲ್ಲಿ ಅರಣ್ಯ ಹಾಗೂ ಪರಿಸರದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಯೋಜನೆಯಾಗಿರುವುದರಿಂದ 

ಯಾವುದೇ ರೀತಿಯ ವೇತನ/ ಗೌರವಧನ / ಸಲಹಾ ವೆಚ್ಚ ಮುಂತಾದವುಗಳನ್ನು ಭರಿಸಲು ಅವಕಾಶವಿರುವುದಿಲ್ಲ. 
ಊ ) ಈ ಯೋಜನೆಯಡಿ ಆಯಾ ವರ್ಷದಲ್ಲಿ ನಿಗದಿಪಡಿಸುವ ಘಟಕ ದರದಂತೆ ಕಾಮಗಾರಿಗಳನ್ನು ಕೈಗೊಳ್ಳತಕ್ಕದ್ದು. 
3. ಈ ಯೋಜನೆಗೆ ತಗಲುವ ವೆಚ್ಚವನ್ನು 2015 -16ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2406 -01- 102 - 2 -36 -59 (ಯೋಜನೆ) ಇದರಡಿ ಒದಗಿಸಿರುವ 

ರೂ . 30.00 ಲಕ್ಷ (ಮೂವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಗಳಲ್ಲಿ ಭರಿಸತಕ್ಕದ್ದು. 
4. ಸದರಿ ಯೋಜನೆಯ ಕಾಮಗಾರಿಗಳನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 ಹಾಗೂ ನಿಯಮಗಳು, 

2000 ರನ್ವಯ ನಿರ್ವಹಿಸತಕ್ಕದ್ದು. 
5. ಸದರಿ ಆದೇಶವನ್ನು ಯೋಜನಾ ಇಲಾಖೆ ಹಾಗೂ ಆರ್ಥಿಕ ಇಲಾಖೆಗಳು ಕ್ರಮವಾಗಿ ಟಿಪ್ಪಣಿ ಸಂಖ್ಯೆ : ಪಿಡಿ/29 / ಪಿಎಫ್ಒ/2015 ದಿನಾಂಕ : 

21 - 05 - 2015 ಮತ್ತು ಟಿಪ್ಪಣಿ ಸಂಖ್ಯೆ : ಆಇ 482 ವೆಚ್ಚ -6 /2015, ದಿನಾಂಕ : 17 - 06 - 2015ಗಳಲ್ಲಿ ನೀಡಿದ ಸಹಮತಿಗಳನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 500 

ಎಸ್ . ಪಿ. ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಸಹಕಾರ ಸಚಿವಾಲಯ 
ವಿಷಯ : 2015 - 16ನೇ ಸಾಲಿಗೆ ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ, 

ಬೆಂಗಳೂರು ನಬಾರ್ಡ್‌ನಿಂದ ಸಾಲ ಪಡೆಯಲು ಸರ್ಕಾರ ಖಾತರಿ ನೀಡುವ ಕುರಿತು ಆದೇಶ. 
ಓದಲಾಗಿದೆ : 

3. ಸರ್ಕಾರದ ಆದೇಶ ಸಂಖ್ಯೆ ಸಿಒ 99 ಸಿಎಲ್‌ಎಸ್ 2013 , ದಿನಾಂಕ : 02 - 09 - 2014, 
4, ಸಹಕಾರ ಸಂಘಗಳ ಅಪರ ನಿಬಂಧಕರು ( ಪತ್ತು) ಇವರ ಪತ್ರ ಸಂಖ್ಯೆ : ಆರ್‌ಸಿಎಸ್ / ಎಲ್‌ಡಿಬಿ 

1/ ಖಾ . ಅ /7605 - 16 , ದಿನಾಂಕ : 30 - 05 - 2015 ಮತ್ತು ಪತ್ರ ಸಂಖ್ಯೆ : ಆರ್‌ಸಿಎಸ್/ಎಲ್‌ಡಿಬಿ 

1/ ಖಾ . ಅ / 76 /13 - 14 , ದಿನಾಂಕ : 03 - 07 - 2015. 
ಪ್ರಸ್ತಾವನೆ : 

ರಾಜ್ಯದ ರೈತರ ಮತ್ತು ಗ್ರಾಮೀಣ ಪ್ರದೇಶಗಳ ಅಭಿವೃದ್ದಿಗಾಗಿ ವಿವಿಧ ಯೋಜನೆಗಳ ಮೂಲಕ ದೀರ್ಘಾವಧಿ ಕೃಷಿ ಸಾಲಗಳನ್ನು ಕಸ್ಕಾರ್ಡ್ ಬ್ಯಾಂಕ್ 
ವಿತರಣೆ ಮಾಡುತ್ತಿದೆ . ನೇರ ಸಾಲದ ಪದ್ಧತಿಯಲ್ಲಿ ನಬಾರ್ಡ್, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಮನರ್ಧನ ಪಡೆದು ಸಂಪನ್ಮೂಲಗಳನ್ನು 
ರೂಢಿಸಿಕೊಳ್ಳುತ್ತದೆ. ನಬಾರ್ಡಿನ ಮಾರ್ಗದರ್ಶನದಂತೆ, ಬ್ಯಾಂಕು ವಿವಿಧ ಉದ್ದೇಶಗಳಿಗೆ ಸಾಲಗಳನ್ನು ನೀಡುತ್ತಿದ್ದು, ಈ ಸಾಲಗಳ ಬಡ್ಡಿದರ, ಮರುಪಾವತಿ 
ಅವಧಿ ಮುಂತಾದ ನಿಬಂಧನೆಗಳನ್ನು ನಬಾರ್ಡ್ ನಿಗದಿಪಡಿಸುವಂತೆ ಜಾರಿಗೊಳಿಸಲಾಗುತ್ತಿದೆ. ರಾಜ್ಯ ಸರ್ಕಾರವು ಬ್ಯಾಂಕಿನ ಪರವಾಗಿ ನಬಾರ್ಡ್‌ಗೆ 
ಖಾತರಿಯನ್ನು ನೀಡಿ ಪ್ರೋತ್ಸಾಹಿಸಿಕೊಂಡು ಬಂದಿರುತ್ತದೆ. 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕಸ್ಕಾರ್ಡ್ ಬ್ಯಾಂಕ್ ನಬಾರ್ಡ್‌ನಿಂದ ರೂ . 1550 - 00 ಕೋಟಿಗಳವರೆಗೆ ಸಾಲ ಪಡೆಯಲು ದಿನಾಂಕ 
: 31 - 03 - 2015 ರವರೆಗೆ ನೀಡಿದ್ದ ಖಾತರಿ ಅವಧಿಯು ಮುಕ್ತಾಯವಾಗಿರುತ್ತದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


೯೭೩ 


ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ : 30 - 05 - 2015 ಮತ್ತು ದಿನಾಂಕ : 03 - 07 - 2015ರ ಪತ್ರಗಳಲ್ಲಿ ಸಹಕಾರ ಸಂಘಗಳ ನಿಬಂಧಕರು 
ಖಾತರಿ ಅವಧಿಯನ್ನು ದಿನಾಂಕ : 01 - 04 - 2015 ರಿಂದ 3 ವರ್ಷಗಳ ಅವಧಿಗೆ ವಿಸ್ತಿರಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಒ 211 ಪಿಎಲ್‌ಎಸ್ 2015 , ಬೆಂಗಳೂರು, ದಿನಾಂಕ : 18 - 08 - 2015. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಕಸ್ಕಾರ್ಡ್ ಬ್ಯಾಂಕ್ ನಬಾರ್ಡ್‌ಗೆ ಪಾವತಿಸಬೇಕಾದ ಹೊರಬಾಕಿಯನ್ನು ಒಳಗೊಂಡು 2015 - 16ನೇ 
ಸಾಲಿಗೆ ರೂ . 1550 - 00 ಕೋಟಿಗಳ ( ಒಂದು ಸಾವಿರದ ಐದು ನೂರ ಐವತ್ತು ಕೋಟಿರೂಪಾಯಿಗಳು ಮಾತ್ರ) ಮೊತ್ತಕ್ಕೆ ದಿನಾಂಕ : 01 - 04 - 2015 ರಿಂದ 
ದಿನಾಂಕ : 31 - 03 - 2016 ರವರೆಗೆ ಸರ್ಕಾರದ ಖಾತರಿಯನ್ನು ನೀಡಲು ಶೇ . 1ರ ಖಾತರಿ ಶುಲ್ಕವನ್ನು ಸರ್ಕಾರಕ್ಕೆ ಪಾವತಿಸುವ ಷರತ್ತಿಗೊಳಪಟ್ಟು 
ಮಂಜೂರಾತಿಯನ್ನು ನೀಡಿ ಆದೇಶಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ/261/ ಇಎಕ್ಸ್ಪಿ - 2 /2015 , ದಿನಾಂಕ : 22 - 07 - 2015ರ ಸಹಮತಿಯೊಂದಿಗೆ 
ಹಾಗೂ ಕರ್ನಾಟಕ ಸರ್ಕಾರದ (ಕಾರ್ಯಕಲಾಪಗಳ ನಿರ್ವಹಣೆ) ನಿಯಮಗಳು 1977ರ ನಿಯಮ 9ರ ಮೊದಲನೇ ಅನುಸೂಚಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 516 

ಎಂ . ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
- ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ 

ಒಳಾಡಳಿತ ಸಚಿವಾಲಯ 
ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ದಿನಾಂಕ : 31 - 03 - 2015ಕ್ಕೆ ಅಂತ್ಯಗೊಳ್ಳುವ 

ತಾತ್ಕಾಲಿಕ ಹುದ್ದೆಗಳನ್ನು ಮುಂದುವರೆಸಲು ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ : 

1. ಸರ್ಕಾರದ ಆದೇಶ ಸಂಖ್ಯೆ : ಒಣ 149 ಪಿಪಿಇ 2014 , ದಿನಾಂಕ : 03 - 07 - 2014 . 
2 . ಸರ್ಕಾರದ ಆದೇಶ ಸಂಖ್ಯೆ : ಲಾ 112 ಎಲ್‌ಸಿಇ 2012 , ದಿನಾಂಕ : 28 -12 - 2012 . 
3. ಸರ್ಕಾರದ ಆದೇಶ ಸಂಖ್ಯೆ : ಒಣ 162 ಪಿಪಿಇ 2006, ದಿನಾಂಕ : 30 - 06 - 2007. 
4 . ಅಭಿಯೋಗ ನಿರ್ದೆಶಕರ ಪತ್ರ ಸಂಖ್ಯೆ : ಡಿಪಿಎನ್‌/ ಸಿಶಾ - 1/252 /2014 - 15 , ದಿನಾಂಕ : 

16 - 05 - 2015 . 

ಸರ್ಕಾರದ ಆದೇಶ ಸಂಖ್ಯೆ ಒಣ 129 ಪಿಪಿಇ 2015 , ಬೆಂಗಳೂರು, ದಿನಾಂಕ : 28 - 07 - 2015 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ 1ರಲ್ಲಿನ ಸರ್ಕಾರಿ ಆದೇಶದಲ್ಲಿ 863 ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ : 31- 03 - 2015 ರವರೆಗೆ ಅಥವಾ 
ಸಂಬಂಧಪಟ್ಟ ನ್ಯಾಯಾಲಯಗಳು / ಕಛೇರಿಗಳು ಅಸ್ಥಿತ್ವದಲ್ಲಿ ಇರುವವರೆಗೆ ಅಥವಾ ಸದರಿ ತಾತ್ಕಾಲಿಕ ಹುದ್ದೆಗಳನ್ನು ಖಾಯಂ ಹುದ್ದೆಗಳೆಂದು 
ಘೋಷಿಸುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಿ ಆದೇಶಿಸಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : 2 ರಲ್ಲಿನ ಸರ್ಕಾರಿ ಆದೇಶದಲ್ಲಿ 39 ಶೀಘ್ರಗತಿ ನ್ಯಾಯಾಲಯಗಳು ದಿನಾಂಕ : 31 - 03 - 2015 ಕ್ಕೆ 
ಮುಕ್ತಾಯಗೊಂಡಿರುವುದರಿಂದ ಅವುಗಳಿಗೆ ಸಂಬಂಧಪಟ್ಟ 39 ಸರ್ಕಾರಿ ಅಭಿಯೋಜಕರ ಹುದ್ದೆಗಳನ್ನು ತಾತ್ಕಾಲಿಕ ಹುದ್ದೆಗಳ ಮುಂದುವರಿಕೆ ಪಟ್ಟಿಯಿಂದ 
ಕೈಬಿಡಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ 3 ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಜಗಳೂರು, ಚಳ್ಳಕೆರೆ, ಜೀವರ್ಗಿ, ಅಫಜಲಪುರ, ನಿಪ್ಪಾಣಿ, ಅಥಣಿ, ಮದ್ದೂರು, 
ಮುಧೋಳದ ಸಹಾಯಕ ಸರ್ಕಾರಿ ಅಭಿಯೋಜಕರುಗಳ ಕಛೇರಿಗಳಿಗೆ ಮತ್ತು ಧಾರವಾಡದ ಸರ್ಕಾರಿ ಅಭಿಯೋಜಕರ ಕಛೇರಿಗಳಿಗೆ ಒಟ್ಟು 9 ದಲಾಯತ್ 
ಹುದ್ದೆಗಳನ್ನು ಬಾಹ್ಯ ಮೂಲಗಳಿಂದ ತುಂಬಿಕೊಳ್ಳುವಂತೆ ಆದೇಶಿಸಿರುವ ಹಿನ್ನೆಲೆಯಲ್ಲಿ ಸದರಿ ಹುದ್ದೆಗಳನ್ನು ತಾತ್ಕಾಲಿಕ ಹುದ್ದೆಗಳ ಮುಂದುವರಿಕೆ ಪಟ್ಟಿಯಿಂದ 
ಕೈಬಿಡಲಾಗಿದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ : 4 ರಲ್ಲಿನ ಅಭಿಯೋಗ ನಿರ್ದೆಶಕರ ಪತ್ರದಲ್ಲಿ 841 ತಾತ್ಕಾಲಿಕ ಹುದ್ದೆಗಳಲ್ಲಿ ಕ್ರಮ ಸಂಖ್ಯೆ : 2 ರಲ್ಲಿನ 39 

ಸಂಬಂಧಪಟ್ಟಂತೆ 39 ಸರ್ಕಾರಿ ಅಭಿಯೋಜಕರ ಹುದ್ದೆಗಳನ್ನು ಮತ್ತು ಮೇಲೆ ಓದಲಾದ ಕ್ರಮ ಸಂಖ್ಯೆ 3 ರಲ್ಲಿನ 9 
ದಲಾಯತ್ ಹುದ್ದೆಗಳನ್ನು ಹೊರತುಪಡಿಸಿ ಉಳಿದ ಒಟ್ಟು 793 ಹುದ್ದೆಗಳನ್ನು ದಿನಾಂಕ : 31- 03- 2018 ರವರೆಗೆ ಅಥವಾ ಸಂಬಂಧಪಟ್ಟ 
ನ್ಯಾಯಾಲಯಗಳು / ಕಛೇರಿಗಳು ಅಸ್ಥಿತ್ವದಲ್ಲಿ ಇರುವವರೆಗೆ ಅಥವಾ ಸದರಿ ತಾತ್ಕಾಲಿಕ ಹುದ್ದೆಗಳನ್ನು ಖಾಯಂ ಹುದ್ದೆಗಳೆಂದು ಘೋಷಿಸುವವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಲು ಮಂಜೂರಾತಿ ನೀಡುವಂತೆ ಕೋರಿರುತ್ತಾರೆ. 


ಕ್ರಸಂ. 


ಹುದ್ದೆಗಳ ಸಂಖ್ಯೆ 


62 


2 . 


ಈ ಹುದ್ದೆಗಳ ಹೆಸರು 
ಸರ್ಕಾರಿ ಅಭಿಯೋಜಕರು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಕಾನೂನು ಅಧಿಕಾರಿ ( ಕಿರಿಯ ) 
ಸಹಾಯಕ ಸರ್ಕಾರಿ ಅಭಿಯೋಜಕರು 


28 


4 


. 


235 


೯೭೪ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಅಕ್ಟೋಬರ್ ೧೫, ೨೦೧೫ 


ಭಾಗ ೧ 


6 


| 


7 . 


8 


12 


15 


ಕ್ರಸಂ. ಹುದ್ದೆಗಳ ಹೆಸರು 

ಹುದ್ದೆಗಳ ಸಂಖ್ಯೆ 
5 ಲೆಕ್ಕ ಪರಿಶೋಧನಾಧಿಕಾರಿ 

ಆಡಳಿತಾಧಿಕಾರಿ 
ಅಧೀಕ್ಷಕರು 
ಶೀಘ್ರಲಿಪಿಗಾರರು 

ಪ್ರಥಮ ದರ್ಜೆ ಸಹಾಯಕರು 
10 | ಸಹಾಯಕ ಗ್ರಂಥಪಾಲಕರು 
11 | ದ್ವಿತೀಯ ದರ್ಜೆ ಸಹಾಯಕರು 

ಬೆರಳಚ್ಚುಗಾರರು 
13 ವಾಹನ ಚಾಲಕರು 
14 ಅಟೆಂಡರ್ 

43 
ದಲಾಯತ್ 
ಗ್ರೂಪ್- ಡಿ 

- 02 | 
ಒಟ್ಟು 

793 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ಅಭಿಯೋಗ ಇಲಾಖೆಯ ಒಟ್ಟು 793 ತಾತ್ಕಾಲಿಕ ಹುದ್ದೆಗಳ ಕಾರ್ಯಾವಧಿಯನ್ನು ದಿನಾಂಕ : 
31 - 03 - 2016 ರವರೆಗೆ ಅಥವಾ ಸಂಬಂಧಪಟ್ಟ ನ್ಯಾಯಾಲಯಗಳು /ಕಛೇರಿಗಳು ಅಸ್ಥಿತ್ವದಲ್ಲಿ ಇರುವವರೆಗೆ ಅಥವಾ ಸದರಿ ತಾತ್ಕಾಲಿಕ ಹುದ್ದೆಗಳನ್ನು 
ಖಾಯಂ ಹುದ್ದೆಗಳೆಂದು ಘೋಷಿಸುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಲು ಸರ್ಕಾರವು ಈ ಮುಂದಿನಂತೆ 
ಆದೇಶಿಸಿದೆ. 

ಆದೇಶ 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವಾಜಗಳ ಇಲಾಖೆಯ ವಿವಿಧ 
ನ್ಯಾಯಾಲಯ /ಕಛೇರಿಗಳಲ್ಲಿನ ಈ ಕೆಳಕಂಡಂತಿರುವ ಒಟ್ಟಾರೆ 793 ತಾತ್ಕಾಲಿಕ ಹುದ್ದೆಗಳ ಕಾರ್ಯಾವಧಿಯನ್ನು ದಿನಾಂಕ : 31 - 03 - 2016 ರವರೆಗೆ ಅಥವಾ 
ಸಂಬಂಧಪಟ್ಟ ನ್ಯಾಯಾಲಯಗಳು / ಕಛೇರಿಗಳು ಅಸ್ಥಿತ್ವದಲ್ಲಿ ಇರುವವರೆಗೆ ಅಥವಾ ಸದರಿ ತಾತ್ಕಾಲಿಕ ಹುದ್ದೆಗಳನ್ನು ಖಾಯಂ ಹುದ್ದೆಗಳೆಂದು 
ಘೋಷಿಸುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಲು ಮಂಜೂರಾತಿ ನೀಡಿದೆ. 

ಹುದ್ದೆಗಳ ಹೆಸರು 

ಹುದ್ದೆಗಳ ಸಂಖ್ಯೆ 
ಸರ್ಕಾರಿ ಅಭಿಯೋಜಕರು 


16 


ಕ್ರಸಂ. 


62 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 


28 


235 


5 


01 


ಕಾನೂನು ಅಧಿಕಾರಿ (ಕಿರಿಯ) 
ಸಹಾಯಕ ಸರ್ಕಾರಿ ಅಭಿಯೋಜಕರು 
ಲೆಕ್ಕ ಪರಿಶೋಧನಾಧಿಕಾರಿ 
| ಆಡಳಿತಾಧಿಕಾರಿ 

ಅಧೀಕ್ಷಕರು 
| ಶೀಘ್ರಲಿಪಿಗಾರರು 

ಪ್ರಥಮ ದರ್ಜೆ ಸಹಾಯಕರು 
10 . ಸಹಾಯಕ ಗ್ರಂಥಪಾಲಕರು 


7 


. 


11 


ದ್ವಿತೀಯ ದರ್ಜೆ ಸಹಾಯಕರು 


12 


13 | 


ಬೆರಳಚ್ಚುಗಾರರು 
ವಾಹನ ಚಾಲಕರು 
ಅಟೆಂಡರ್ 
ದಲಾಯತ್ 


14 


15 


16 


ಗ್ರೂಪ್- ಡಿ 


02 


ಒಟ್ಟು 


793 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 

೯೭೫ 
ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು 2014 - ನ್ಯಾಯಪರಿಪಾಲನೆ 114 - ಕಾನೂನು ಸಲಹೆಗಾರರು ಮತ್ತು ಸಮೂಪದೇಶಕರು - 02 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೆಶಕರು. 002 - ಅಧಿಕಾರಿಗಳ ವೇತನ . 003 - ಸಿಬ್ಬಂದಿ ವೇತನ ಈ ಲೆಕ್ಕ ಶೀರ್ಷಿಕೆಯಡಿ ಭರಿಸತಕ್ಕದ್ದು. 

ಸದರಿ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 96, ದಿನಾಂಕ : 10 - 07 -1996ರಲ್ಲಿ ಇಲಾಖಾ 
ಪ್ರಧಾನ /ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರದ ಆದೇಶ ಸಂಖ್ಯೆ : ಆಇ 58 ಎಸ್‌ ಆರ್‌ಎಸ್ 79 , ದಿನಾಂಕ : 
07- 09 -1979ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 517 

ದೇವೇಂದ್ರಪ್ಪ ಕಟ್ಟಿಮನಿ 
S . C - 100 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 

( ಪೋಲೀಸ್ ಸೇವೆಗಳು - ಬಿ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಯೋಜನಾ ಇಲಾಖೆಯ ಅಪರ/ಜಂಟಿ ಕಾರ್ಯದರ್ಶಿಗಳ ಹುದ್ದೆಯನ್ನು ಪೂರಕ ಸಿಬ್ಬಂದಿ ಹುದ್ದೆಗಳೊಂದಿಗೆ 

ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : 

1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 29 ಸಅಸೇ 2008, ದಿನಾಂಕ : 27 - 02 - 2008. 
2. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 533 ಸಉಸೇ 2014 , ದಿನಾಂಕ : 20 - 01 - 2015. 

3 . ಯೋಜನಾ ಇಲಾಖೆಯ ಕಡತ ಸಂಖ್ಯೆ : ಪಿಡಿ 42 ಎಸ್‌ಪಿಬಿ 2015 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ : 27 - 02 - 2008ರ ಸರ್ಕಾರಿ ಆದೇಶದಲ್ಲಿ ಯೋಜನಾ ಇಲಾಖೆಯಲ್ಲಿ ಅಪರ ಕಾರ್ಯದರ್ಶಿ 
ಹುದ್ದೆಯನ್ನು ಪೂರಕ ಹುದ್ದೆಗಳೊಂದಿಗೆ ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. ಸದರಿ ಹುದ್ದೆಗಳನ್ನು ಕಾಲಕಾಲಕ್ಕೆ ಮುಂದುವರೆಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ 
( 2) ರಲ್ಲಿ ದಿನಾಂಕ : 01 - 04 - 2014 ರಿಂದ ಒಂದು ವರ್ಷದ ಅವಧಿಗೆ ಅಪರ ಕಾರ್ಯದರ್ಶಿ /ಜಂಟಿ ಕಾರ್ಯದರ್ಶಿ ಹುದ್ದೆಯನ್ನು ಪೂರಕ 
ಹುದ್ದೆಗಳೊಂದಿಗೆ ಮುಂದುವರೆಸಲಾಗಿದೆ. ಮೇಲೆ ಕ್ರಮಸಂಖ್ಯೆ (3) ರಲ್ಲಿ ಓದಲಾದ ಕಡತದಲ್ಲಿ ಯೋಜನಾ ಇಲಾಖೆಯು ಮೇಲ್ಕಂಡ ಹುದ್ದೆಗಳ ಅವಧಿಯು 
ದಿನಾಂಕ : 31 - 03 -2015ಕ್ಕೆ ಮುಕ್ತಾಯವಾಗಲಿರುವುದರಿಂದ ಹಾಗೂ ಸದರಿ ಹುದ್ದೆಗಳನ್ನು ಮುಂದಿನ ಒಂದು ವರ್ಷದ ಅವಧಿಗೆ ವಿಸ್ತರಿಸುವ 
ಅವಶ್ಯಕತೆಯಿರುವುದರಿಂದ, ಅಪರ ಕಾರ್ಯದರ್ಶಿ /ಜಂಟಿ ಕಾರ್ಯದರ್ಶಿ ಹುದ್ದೆಯನ್ನು ಈ ಕೆಳಕಂಡ ಪೂರಕ ಹುದ್ದೆಗಳೊಂದಿಗೆ ದಿನಾಂಕ : ರಿಂದ ಮತ್ತೆ 
ಒಂದು ವರ್ಷದ ಅವಧಿಗೆ ಮುಂದುವರಿಸುವಂತೆ ಕೋರಿರುತ್ತಾರೆ. 
ಕ್ರ. ಸಂ . ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಶೀಘ್ರಲಿಪಿಗಾರ 

1 ಹುದ್ದೆ 
- 2 ಕಿರಿಯ ಸಹಾಯಕ | 1 ಹುದ್ದೆ 
3 | ದಲಾಯತ್ 

1 ಹುದ್ದೆ ( ಹೊರ ಗುತ್ತಿಗೆಯಿಂದ) 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 266 ಸಉಸೇ 2015 , ಬೆಂಗಳೂರು, ದಿನಾಂಕ : 15 - 07 - 2015 . 
ಯೋಜನಾ ಇಲಾಖೆಯಲ್ಲಿಯ ಅಪರ ಕಾರ್ಯದರ್ಶಿ /ಜಂಟಿ ಕಾರ್ಯದರ್ಶಿಗಳ ಹುದ್ದೆಯನ್ನು ದಿನಾಂಕ : 01-04- 2015 ರಿಂದ ಜಾರಿಗೆ 
ಬರುವಂತೆ ಒಂದು ವರ್ಷದ ಅವಧಿಗೆ ಕೆಳಕಂಡ ಪೂರಕ ಸಿಬ್ಬಂದಿ ಹುದ್ದೆಗಳೊಡನೆ ತಾತ್ಕಾಲಿಕವಾಗಿ ಮುಂದುವರೆಸಿ ಆದೇಶಿಸಿದೆ. 


1 . 


ಕ್ರಸಂ. | ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಶೀಘ್ರಲಿಪಿಗಾರ 

1 ಹುದ್ದೆ 
ಕಿರಿಯ ಸಹಾಯಕ 

1 ಹುದ್ದೆ 
3 . ದಲಾಯತ್ 

1 ಹುದ್ದೆ ( ಹೊರ ಗುತ್ತಿಗೆಯಿಂದ) 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 96 , ದಿನಾಂಕ : 10 - 07 - 1996ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದ ಅನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 518 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 

(ಸೇವೆಗಳು - 6 ) 


೯೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 

ಭಾಗ ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ಹಿರಿಯ ಆಪ್ತ ಕಾರ್ಯದರ್ಶಿ ವೃಂದಕ್ಕೆ ನಿಗದಿಪಡಿಸಿರುವ 

ನೇಮಕಾತಿ ವಿಧಾನವನ್ನು ಕಾರ್ಯಕಾರಿ ಆದೇಶದ ಮೂಲಕ ನಿಗದಿಪಡಿಸುವ ಬಗ್ಗೆ. 
ಓದಲಾಗಿದೆ : 

1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 369 ಸಅಸೇ 2007 ( ಭಾ ), ದಿನಾಂಕ : 07 - 07 - 2011. 
2 . ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 369 ಸಅಸೇ 2007 ( ಭಾ ), ದಿನಾಂಕ : 26 - 09 - 2011 . 
3. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 400 ಸಅಸೇ 2011 ( ಭಾ ), ದಿನಾಂಕ : 05 - 11 - 2012. 
4 . ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 230 ಸಉಸೇ 2014, ದಿನಾಂಕ : 09 - 04 - 2015 . 

5. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 269 ಸಉಸೇ 2014 , ದಿನಾಂಕ : 08 -07 - 2015. 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಹೊಸದಾಗಿ ವೇತನ ಶ್ರೇಣಿ ರೂ . 24 ,450 
31,800ರ 03 ಹಿರಿಯ ಆಪ್ತ ಕಾರ್ಯದರ್ಶಿ ವೃಂದದ ಹುದ್ದೆಗಳನ್ನು ಸೃಜಿಸಲಾಗಿರುತ್ತದೆ. 

ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ಹೊಸದಾಗಿ ಸೃಜಿಸಲಾಗಿರುವ ಹಿರಿಯ ಆಪ್ತ 
ಕಾರ್ಯದರ್ಶಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡುವುದನ್ನು ಕಾಯ್ದಿರಿಸಿ, ಈ ಕೆಳಕಂಡಂತೆ 
ನೇಮಕಾತಿ ವಿಧಾನವನ್ನು ನಿಗದಿಪಡಿಸಲಾಗಿದೆ. 


ಕ್ರಮ 


ಹುದ್ದೆ 


ಹುದ್ದೆಗಳ 


ನೇಮಕಾತಿ ವಿಧಾನ 


ಸಂಖ್ಯೆ 


ಸಂಖ್ಯೆ 


ಹಿರಿಯ ಆಪ್ತ ಕಾರ್ಯದರ್ಶಿ 
(Senior Private Secretary ) 
ರೂ . 24, 450 - 31 ,800 


By promotion : Must have put in a service of not less 
than 5 years in the cadre of Private Secretary (Grade- 1). 
Provided if officers put in a service of 5 years are not 
available officers who have put in a service of three 
years may be considered for promotion . 


ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಆಪ್ತ ಕಾರ್ಯದರ್ಶಿ (ಗ್ರೇಡ್ - 1 ಮತ್ತು ಗ್ರೇಡ್ - 2) 
ವೃಂದದ ಅಧಿಕಾರಿಗಳು ಮುಂಬಡ್ತಿ ಪಡೆಯಲು ವಿಳಂಬವಾಗುತ್ತಿರುವುದರಿಂದ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ 03 ಹಿರಿಯ ಆಪ್ತ ಕಾರ್ಯದರ್ಶಿ 
ಹುದ್ದೆಗಳನ್ನು ತಾತ್ಕಾಲಿಕವಾಗಿ, ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಒಂದು ವರ್ಷದವರೆಗೆ ಸೃಜಿಸಿ ಆದೇಶಿಸಲಾಗಿರುತ್ತದೆ. 

ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಪ್ರಸ್ತುತ ಇರುವ ಒಟ್ಟು 6 ಹಿರಿಯ ಆಪ್ತ 
ಕಾರ್ಯದರ್ಶಿಗಳ ಹುದ್ದೆಗಳ ಪೈಕಿ ಮೂರು ಹುದ್ದೆಗಳನ್ನು ಆಪ್ತ ಕಾರ್ಯದರ್ಶಿ ( ಆಯ್ಕೆ ಶ್ರೇಣಿ) ಹುದ್ದೆಗಳನ್ನಾಗಿ ( ವೇತನ ಶ್ರೇಣಿ ರೂ . 52500 - 73000) 
ಉನ್ನತೀಕರಿಸಿ ಆದೇಶಿಸಿ , ಹಿರಿಯ ಆಪ್ತ ಕಾರ್ಯದರ್ಶಿ ಮತ್ತು ಆಪ್ತ ಕಾರ್ಯದರ್ಶಿ (ಆಯ್ಕೆ ಶ್ರೇಣಿ) ಈ ಎರಡೂ ವೃಂದಗಳಿಗೆ ಸೇರಿದಂತೆ ವೃಂದಬಲವು 
ಒಟ್ಟು 6 ಹುದ್ದೆಗಳಾಗಿರುತ್ತದೆ ಎಂದು ಆದೇಶಿಸಲಾಗಿದೆ. 

ಮುಂದುವರೆದು, ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಪ್ರಸ್ತುತ ಇರುವ ಆಪ್ತ ಕಾರ್ಯದರ್ಶಿ 
(ಗ್ರೇಡ್ -1) 23 ಹುದ್ದೆಗಳ ಪೈಕಿ 12 ಹುದ್ದೆಗಳನ್ನು ವೇತನ ಶ್ರೇಣಿ ರೂ . 48900 - 63600 ರ ಹಿರಿಯ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ತಾತ್ಕಾಲಿಕವಾಗಿ 
ಉನ್ನತೀಕರಿಸಲಾಗಿದೆ. ಆದರೆ ಹಾಗೆ ಉನ್ನತೀಕರಿಸಿದ ಹುದ್ದೆಯಲ್ಲಿ ಬಡ್ತಿ ಹೊಂದುವ 12 ಅಧಿಕಾರಿಗಳು ನಿವೃತ್ತಿ ಹೊಂದುವವರೆಗೆ ಮಾತ್ರ ಈ ಹುದ್ದೆಗಳು 
ಜಾರಿಯಲ್ಲಿದ್ದು, ತದನಂತರ ಆಪ್ತ ಕಾರ್ಯದರ್ಶಿ (ಗ್ರೇಡ್ -1) ವೃಂದದ ಹುದ್ದೆಗಳಾಗಿ ನಿಮೀಕರಿಸಲ್ಪಡುತ್ತವೆ ಎಂದು ಆದೇಶಿಸಲಾಗಿದೆ. 

ಕ್ರಮ ಸಂಖ್ಯೆ ( 4) ಮತ್ತು (5 ರಲ್ಲಿ ಓದಲಾದ ಆದೇಶಗಳಿಂದಾಗಿ ಪ್ರಸ್ತುತ ಹಿರಿಯ ಆಪ್ತ ಕಾರ್ಯದರ್ಶಿ ವೃಂದದ ವೃಂದಬಲ ಒಟ್ಟು 15 
ಆಗಿರುತ್ತದೆ. ಆಪ್ತ ಕಾರ್ಯದರ್ಶಿ (ಗ್ರೇಡ್- 1) ವೃಂದದಿಂದ ಹಿರಿಯ ಆಪ್ತ ಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ಹೊಂದಲಿರುವ 12 ಅಧಿಕಾರಿಗಳಲ್ಲಿ ಜೇಷ್ಠತೆಯಲ್ಲಿ 
ಮೊದಲಿನ 8 ಅಧಿಕಾರಿಗಳು ಮಾತ್ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 369 ಸಅಸೇ 2007 ( ಭಾ ), ದಿನಾಂಕ : 26 - 09 - 2011ರ ಕಾರ್ಯಕಾರಿ 
ಆದೇಶದನ್ವಯ ಕನಿಷ್ಠ ಮೂರು ವರ್ಷಗಳ ಅರ್ಹತಾದಾಯಕ ಸೇವೆಯನ್ನು ಪೂರೈಸಿದ್ದು , ಇನ್ನುಳಿದ 4 ಅಧಿಕಾರಿಗಳು ಕನಿಷ್ಠ ಅರ್ಹತಾದಾಯಕ 
ಸೇವೆಯನ್ನು ಪೂರೈಸಿರುವುದಿಲ್ಲ . ಈ ಆಪ್ತ ಕಾರ್ಯದರ್ಶಿ (ಗ್ರೇಡ್- 1) ವೃಂದದ 4 ಅಧಿಕಾರಿಗಳಿಗೆ ಹಿರಿಯ ಆಪ್ತ ಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ನೀಡಲು, 
ಸದರಿ ಕಾರ್ಯಕಾರಿ ಆದೇಶದನ್ವಯ ನಿಗದಿಪಡಿಸಿರುವ ಮೂರು ವರ್ಷಗಳ ಅರ್ಹತಾದಾಯಕ ಸೇವೆಯನ್ನು ಕನಿಷ್ಠ ಒಂದು ವರ್ಷಕ್ಕೆ 
ಮರುನಿಗದಿಪಡಿಸಬೇಕಾಗಿದ್ದು, ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 269 ಸಉಸೇ 2014 , ಬೆಂಗಳೂರು, ದಿನಾಂಕ : 23ನೇ ಜುಲೈ , 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಹಿರಿಯ ಆಪ್ತ ಕಾರ್ಯದರ್ಶಿ ವೃಂದದ 6 ಹುದ್ದೆಗಳಲ್ಲಿ 3 
ಹುದ್ದೆಗಳನ್ನು ಅಯ್ಕೆ ಶ್ರೇಣಿಗೆ ಉನ್ನತೀಕರಿಸಿರುವುದರಿಂದ ಪ್ರಸ್ತುತ ಹಿರಿಯ ಆಪ್ತ ಕಾರ್ಯದರ್ಶಿ ವೃಂದದಲ್ಲಿ 3 ಶಾಶ್ವತ ಹುದ್ದೆಗಳು ಮತ್ತು 12 ತಾತ್ಕಾಲಿಕ 
ಹುದ್ದೆಗಳು ಒಟ್ಟು 15 ಹಿರಿಯ ಆಪ್ತ ಕಾರ್ಯದರ್ಶಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡುವುದನ್ನು 
ಕಾಯ್ದಿರಿಸಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಆದೇಶದ ಅನುಬಂಧದಲ್ಲಿ 
ನಮೂದಿಸಿರುವಂತೆ ನೇಮಕಾತಿ ವಿಧಾನವನ್ನು ನಿಗದಿಪಡಿಸಲಾಗಿದೆ. 

ಈ ಕಾರ್ಯಕಾರಿ ಆದೇಶದ ಮೂಲಕ ನಿಗದಿಪಡಿಸಿದ ನೇಮಕಾತಿ ವಿಧಾನವು ಸದರಿ ಕಾರ್ಯಕಾರಿ ಆದೇಶವನ್ನು ಹೊರಡಿಸಿದ 

ದಿನಾಂಕದಿಂದ 6 ತಿಂಗಳ ಕಾಲ ಮಾತ್ರ ಜಾರಿಯಲ್ಲಿರುತ್ತದೆ. 
- 2 6 ತಿಂಗಳ ಒಳಗಾಗಿ ಈ ನೇಮಕಾತಿ ಕಾರ್ಯ ವಿಧಾನವನ್ನು ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗಳು (ನೇಮಕಾತಿ) 

ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಳವಡಿಸತಕ್ಕದ್ದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


೯೭೭ 


3 6 ತಿಂಗಳ ನಂತರ ಈ ಕಾರ್ಯಕಾರಿ ಆದೇಶವು ತನ್ನಿಂದ ತಾನೇ ರದ್ದಾಗುತ್ತದೆ . 

ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವಾ ನಿಯಮಗಳು ), ವಿಭಾಗದ ಟಿಪ್ಪಣಿ ಸಂಖ್ಯೆ ಸಿಆಸುಇ 116 ಸೇನಿಡಿ 
2015, ದಿನಾಂಕ : 22 - 07 - 2015 ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 6) 

ಅನುಬಂಧ 
ಕ್ರಮ | ಹುದ್ದೆ ಹುದ್ದೆಗಳ ಸಂಖ್ಯೆ | 

ನೇಮಕಾತಿ 

ಕನಿಷ್ಠ 
ಸಂಖ್ಯೆ 

ವಿಧಾನ 

ವಿದ್ಯಾರ್ಹತೆ 
ಹಿರಿಯ ಆಪ್ತ ಕಾರ್ಯದರ್ಶಿ 

By promotion from the For promotion : 
( Senior Private Secretary) ( ಶಾಶ್ವತ ಹುದ್ದೆಗಳು) cadre of Private Must have put in a service of not less 
ರೂ . 48900 - 63600 

ಹಾಗೂ Secretary (Grade -1) than 5 years in the cadre of Private 

Secretary ( Grade-1) 
ತಾತ್ಕಾಲಿಕವಾಗಿ 

Provided that if officers who have put 
ಉನ್ನತೀಕರಿಸಿದ 

in a service of not less than 5 years 
ಹುದ್ದೆಗಳು 

are not available , the officers who 
have put in a service of not less than 
3 years may be considered for 
promotion . 
Provided further that , in respect of 12 
upgraded Senior Private Secretary 
posts, if officers who have put in not 
less than 3 years of service in the 
cadre of Private Secretary (Grade- 1) 
are not available , then officers who 
have put in not less than one year of 
service may be considered for 
promotion. 


12 


P . R . 519 


ವಿಷಯ : 


ಓದಲಾಗಿದೆ : 


ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 6) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಶ್ರೀ ಎನ್. ಕೃಷ್ಣಾರೆಡ್ಡಿ ( ಹಿಂದಿನ ಸಹಾಯಕ ಔಷಧ ನಿಯಂತ್ರಕರು, ಹಾಸನ ವೃತ್ತ ಹಾಸನ ಜಿಲ್ಲೆ) ಪ್ರಸ್ತುತ 
ಸಹಾಯಕ ಔಷಧ ನಿಯಂತ್ರಕರು- 1, ಬಳ್ಳಾರಿ ವೃತ್ತ, ಬಳ್ಳಾರಿ ಇವರ ವಿರುದ್ದದ ಟ್ರಾಪ್ ಪ್ರಕರಣದ 
ಕುರಿತಂತೆ ಕ. ನಾ . ಸೇ ( ಸಿ . ಸಿ . ಎ ) ನಿಯಮಾವಳಿ 1957ರ ಅಡಿಯಲ್ಲಿ ಶಿಸ್ತು ಕ್ರಮ - ದಂಡನೆ ಆದೇಶ. 
1. ಔಷಧ ನಿಯಂತ್ರಕರ ಪತ್ರ ಸಂಖ್ಯೆ : ಔನಿಇ/653/ಸಿಬ್ಬಂದಿ /2008 - 09, ದಿನಾಂಕ : 28 - 03 -2009. 
2 . ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 41 ಐಎಂಎಂ 2009 , ದಿನಾಂಕ : 30 - 03 - 2009 , 

03 -12 - 2009 ಮತ್ತು 11- 01- 2010 . 
3. ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಲೋಕ್/ ಐಎನ್‌ವಿ ( ಜಿ)/ 

ಎಂ - 19 /ಸಿಆರ್ -10 /2009, ಹಾಸನ, ದಿನಾಂಕ : 22 - 09 - 2009. 
4. ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 41 ಐಎಂಎಂ 2009, ದಿನಾಂಕ : 19 - 04 - 2012 . 
5. ಉಪ ನಿಬಂಧಕರು ವಿಚಾರಣೆ -1, ಕರ್ನಾಟಕ ಲೋಕಾಯುಕ್ತ ಇವರು ಅ.ಸ. ಪತ್ರ ಸಂಖ್ಯೆ : 

Compt/uplok/ Mys-43/2010/DRE -1 , Date : 09 -03 -2012. 
6. ಕರ್ನಾಟಕ ಉಪ ಲೋಕಾಯುಕ್ತ ಇವರ ಪತ್ರ ಸಂಖ್ಯೆ : LOK/ARE-1/ENQ 231/2012, 

Dated : 03- 03- 2015 . 
7. ಕಾರಣ ಕೇಳುವ ನೋಟೀಸ್ ಸಂಖ್ಯೆ : ಆಕುಕ 41 ಐಎಂಎಂ 2009 , ದಿನಾಂಕ : 23 - 03 - 2015. 
8. ಶ್ರೀ ಎನ್. ಕೃಷ್ಣಾರೆಡ್ಡಿ, ಸಹಾಯಕ ಔಷಧ ನಿಯಂತ್ರಕರು, ಬಳ್ಳಾರಿ ವೃತ್ತ, ಇವರ ಲಿಖಿತ ಹೇಳಿಕೆ 

ದಿನಾಂಕ : 27- 03 - 2015 . 


೯೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 


ಭಾಗ ೧ 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 2) ರ ದಿನಾಂಕ : 30 - 03 - 2009ರ ಆದೇಶದಲ್ಲಿ ಶ್ರೀ ಎನ್. ಕೃಷ್ಣಾರೆಡ್ಡಿ, ಪ್ರಸ್ತುತ ಸಹಾಯಕ ಔಷಧ 
ನಿಯಂತ್ರಕರು- 1, ಬಳ್ಳಾರಿ ವೃತ್ತ, ಬಳ್ಳಾರಿ ಇವರು ಈ ಹಿಂದೆ ಸಹಾಯಕ ಔಷಧ ನಿಯಂತ್ರಕರು, ಹಾಸನ ವೃತ್ತ, ಹಾಸನ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 
ಅವಧಿಯಲ್ಲಿ ಸದರಿಯವರು ಶ್ರೀ ಪ್ರಕಾಶ್ ಬಿನ್ ಮಹೇಂದ್ರಕರ್ , ಭಾವನಾ ಮೆಡಿಕಲ್, ಲಕ್ಷ್ಮೀಪುರಂ ವಾಸಿ ಹಾಸನ ಇವರಿಂದ ಲಂಚದ ಹಣವನ್ನು 
ನೀಡುವಂತೆ ಒತ್ತಾಯಿಸುತ್ತಿರುವುದರ ಮೇರೆಗೆ ರೂ . 1000/ - ಗಳನ್ನು ಲಂಚವಾಗಿ ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತರ ಬಲೆಗೆ ಸಿಕ್ಕಿ ಬಿದ್ದಿರುವುದರಿಂದ ಮತ್ತು 
ಹಾಸನ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ : 10 /2009 ಕಲಂ 7/13(1)( ಡಿ) ರೆ: ವಿ 13(2) ಆಫ್ ಪಿ. ಸಿ. ಆಕ್ಟ್ -198ರ ಪ್ರಕಾರ ಕೇಸ್ 
ದಾಖಲು ಮಾಡಿಕೊಂಡು ಪ್ರಥಮ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ . ಸದರಿ ಅಧಿಕಾರಿಯವರ ವಿರುದ್ಧ ಲೋಕಾಯುಕ್ತ ವಿಚಾರಣೆ ಬಾಕಿ 
ಇಟ್ಟು ಕ್ರಮ ಸಂಖ್ಯೆ : (1) ರ ದಿನಾಂಕ : 30 - 03 - 2009ರ ಆದೇಶದಲ್ಲಿ ಸೇವೆಯಿಂದ ಅಮಾನತ್ತುಗೊಳಿಸಲಾಗಿತ್ತು . ತದನಂತರ , ಸದರಿ ಅಧಿಕಾರಿಯವರ 
ವಿರುದ್ದ ಮಾನ್ಯ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಪಡಿಸಲು ಅಪರ ಪೊಲೀಸ್ ಮಹಾನಿರ್ದೇಶಕರು, ಲೋಕಾಯುಕ್ತ, ಬೆಂಗಳೂರು ಇವರು ಕ್ರಮ 
ಸಂಖ್ಯೆ : (3) ರ ದಿನಾಂಕ : 22 - 09 - 2009ರ ಪತ್ರದಲ್ಲಿ ಸರ್ಕಾರವನ್ನು ಕೋರಿರುವ ಮೇರೆಗೆ ಸದರಿ ಅಧಿಕಾರಿಯವರ ವಿರುದ್ದ ಮಾನ್ಯ ಸಕ್ಷಮ 
ನ್ಯಾಯಾಲಯದಲ್ಲಿ ಅಭಿಯೋಗಗೊಳಿಸಲು ಕ್ರಮ ಸಂಖ್ಯೆ : ( 2) ರ ದಿನಾಂಕ : 03 -12 - 2009ರ ಆದೇಶದಲ್ಲಿ ಮಂಜೂರಾತಿಯನ್ನು ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ : 11 - 01 - 2010ರ ಆದೇಶದಲ್ಲಿ ಶ್ರೀ ಎನ್. ಕೃಷ್ಣಾರೆಡ್ಡಿ, ಸಹಾಯಕ ಔಷಧ ನಿಯಂತ್ರಕರು 
( ಅಮಾನತ್ತಿನಲ್ಲಿ) ಇವರ ಅಮಾನತ್ತನ್ನು ತೆರವುಗೊಳಿಸಿ ಮಾನ್ಯ ಲೋಕಾಯುಕ್ತ ವಿಚಾರಣೆಯನ್ನು ಬಾಕಿ ಇರಿಸಿ ಸೇವೆಗೆ ಪುನರ್‌ಸ್ಥಾಪಿಸಿದೆ. ತದನಂತರ ಕ್ರಮ 
ಸಂಖ್ಯೆ (5) ರ ಪತ್ರದಲ್ಲಿ ಶ್ರೀ ಎನ್. ಕೃಷ್ಣಾರೆಡ್ಡಿ, ಸಹಾಯಕ ಔಷಧ ನಿಯಂತ್ರಕರು, ಇವರ ವಿರುದ್ದ ಹಿಂದೆ ದಾಖಲಾದ ಲೋಕಾಯುಕ್ತ ಪ್ರಕರಣ ಸಂಖ್ಯೆ : 
ಸಿಆರ್ ನಂ. 10 /2009ಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ದ ಮಾಡಲಾದ ಅಪಾಧನೆಯನ್ನು ಕುರಿತಂತೆ ಇಲಾಖಾ ವಿಚಾರಣೆ ನಡೆಸಲು ಮಾನ್ಯ ಉಪ 
ಲೋಕಾಯುಕ್ತರವರು ಕೋರಿರುವ ಮೇರೆಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ 4ರ ಆದೇಶದಲ್ಲಿ ಸದರಿ ಅಧಿಕಾರಿಯವರ ವಿರುದ್ದ ಪೂರ್ಣ ಪ್ರಮಾಣ 
ಇಲಾಖಾ ವಿಚಾರಣೆಯನ್ನು ನಡೆಸಲು ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 1957ರ ನಿಯಮ 14 - ಎ 
ರನ್ವಯ ಕರ್ನಾಟಕ ಉಪ ಲೋಕಾಯುಕ್ತರವರಿಗೆ ವಹಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (6) ರ ಪತ್ರದಲ್ಲಿ ಶ್ರೀ ಎನ್. ಕೃಷ್ಣಾರೆಡ್ಡಿ ( ಹಿಂದಿನ ಸಹಾಯಕ ಔಷಧ ನಿಯಂತ್ರಕರು, ಹಾಸನ ವೃತ್ತ, ಹಾಸನ 
ಜಿಲ್ಲೆ) ಪ್ರಸ್ತುತ ಸಹಾಯಕ ಔಷಧ ನಿಯಂತ್ರಕರು -1, ಬಳ್ಳಾರಿ ವೃತ್ತ, ಬಳ್ಳಾರಿ ಇವರ ವಿರುದ್ದದ ಟ್ರ್ಯಾಪ್ ಪ್ರಕರಣದ ಕುರಿತಂತೆ ಇಲಾಖಾ ವಿಚಾರಣೆ ನಡೆಸಿ 
ವಿಚಾರಣಾ ವರದಿಯನ್ನು ಮಾನ್ಯ ಉಪ ಲೋಕಾಯುಕ್ತರವರು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ವರದಿಯಲ್ಲಿ ಶ್ರೀ ಎನ್. ಕೃಷ್ಣಾರೆಡ್ಡಿ ಸಹಾಯಕ ಔಷಧ 
ನಿಯಂತ್ರಕರು , ಶ್ರೀ ಪ್ರಕಾಶ್ ಬಿನ್ ಮಹೇಂದ್ರಕರ್, ಭಾವನಾ ಮೆಡಿಕಲ್ಸ್, ಲಕ್ಷ್ಮೀಪುರಂ ವಾಸಿ ಹಾಸನ ಇವರಿಂದ ಲಂಚದ ಹಣವನ್ನು ನೀಡುವಂತೆ 
ಒತ್ತಾಯಿಸುತ್ತಿರುವುದರ ಮೇರೆಗೆ ದಿನಾಂಕ : ರೂ . 1000/ - ಗಳನ್ನು ಲಂಚವಾಗಿ ಪಡೆದಿರುವುದು ಇಲಾಖಾ ವಿಚಾರಣೆಯಲ್ಲಿ ಸಾಬೀತಾಗಿರುವುದರಿಂದ ಸದರಿ 
ಅಧಿಕಾರಿಯವರಿಗೆ ( ಐದು) 5 ವಾರ್ಷಿಕ ವೇತನ ಬಡ್ತಿಗಳನ್ನು ಸಂಚಿತ ಪರಿಣಾಮವಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮ 1957ರ ನಿಯಮ 8( i) ರ ಪ್ರಕಾರ ತಡೆಹಿಡಿಯುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಲೋಕಾಯುಕ್ತ ಕಛೇರಿಯಿಂದ ಸ್ವೀಕೃತವಾದ ಇಲಾಖಾ ವರದಿಯನ್ನು ಏಕೆ ಅಂಗೀಕರಿಸಬಾರದು ಎಂಬುದರ ಬಗ್ಗೆ ವಿಚಾರಣಾ ವರದಿಯನ್ನು 
ಅಪಾಧಿತ ಅಧಿಕಾರಿಯವರಿಗೆ ಕಳುಹಿಸಿ ಈ ಬಗ್ಗೆ ಲಿಖಿತ ಹೇಳಿಕೆ ನೀಡುವಂತೆ ಕಾರಣ ಕೇಳುವ ನೋಟೀಸನ್ನು ಕ್ರಮ ಸಂಖ್ಯೆ : ( 7) ರಲ್ಲಿ ಜಾರಿ 
ಮಾಡಲಾಗಿತ್ತು . ಇದಕ್ಕೆ ಸಂಬಂಧಪಟ್ಟಂತೆ ಸದರಿ ಅಧಿಕಾರಿಯವರು ಲಿಖಿತ ಹೇಳಿಕೆಯನ್ನು ದಿನಾಂಕ : 27 - 03 - 2015ರಂದು ಸಲ್ಲಿಸಿ ಮಾನ್ಯ 
ಲೋಕಾಯುಕ್ತರವರು ವಿಚಾರಣೆ ವೇಳೆಯಲ್ಲಿ ಯಾವುದೇ ದಾಖಲೆಗಳನ್ನು ಹಾಗೂ ಸಾಕ್ಷಿಗಳನ್ನು ಅಧಿಕಾರಿಯವರಿಗೆ ಒದಗಿಸದೇ ಏಕಪಕ್ಷೀಯವಾಗಿ ನಿರ್ಣಯ 
ಕೈಗೊಂಡು ವೇತನ ಬಡ್ತಿಗಳನ್ನು ತಡೆಹಿಡಿಯುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುವುದನ್ನು ಸರ್ಕಾರವು ಪರಿಗಣಿಸಬಾರದೆಂದು ಕೋರುತ್ತಾ , ಹಾಗೂ 
ಹಾಸನ ಸೆಷನ್ಸ್ ನ್ಯಾಯಾಲಯವು ದಿನಾಂಕ : 30 - 12 - 2013ರ ಆದೇಶದಂತೆ ಅಧಿಕಾರಿಯವರನ್ನು ದೋಷಮುಕ್ತಗೊಳಿಸುವಂತೆ ಕ್ರಮ ಸಂಖ್ಯೆ : ( 8) ರ 
ದಿನಾಂಕ : 27 -03 - 2013ರ ಮನವಿಯಲ್ಲಿ ಕೋರಿರುತ್ತಾರೆ. ಸದರಿ ಅಧಿಕಾರಿಯವರು ಸಲ್ಲಿಸಿರುವ ಲಿಖಿತ ಹೇಳಿಕೆಯನ್ನು ಪರಿಶೀಲಿಸಲಾಗಿ, ಯಾವುದೇ 
ಉರುಳು ಇರುವುದಿಲ್ಲ. 

ಆದ್ದರಿಂದ, ಶ್ರೀ ಎನ್. ಕೃಷ್ಣಾರೆಡ್ಡಿ, ಪ್ರಸ್ತುತ ಸಹಾಯಕ ಔಷಧ ನಿಯಂತ್ರಕರು -1, ಬಳ್ಳಾರಿ ವೃತ್ತ, ಬಳ್ಳಾರಿ ಇವರು ಈ ಹಿಂದೆ ಸಹಾಯಕ ಔಷಧ 
ನಿಯಂತ್ರಕರು, ಹಾಸನ ವೃತ್ತ, ಹಾಸನ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಸದರಿಯವರು ಶ್ರೀ ಪ್ರಕಾಶ್ ಬಿನ್ ಮಹೇಂದ್ರಕರ್, ಭಾವನಾ ಮೆಡಿಕಲ್, 
ಲಕ್ಷ್ಮೀಪುರಂ ವಾಸಿ, ಹಾಸನ ಇವರಿಂದ ರೂ . 1000/ - ಗಳನ್ನು ಪಡೆದಿರುವುದು ಇಲಾಖಾ ವಿಚಾರಣೆ ವರದಿಯಲ್ಲಿ ಸಾಬೀತಾಗಿರುವುದರಿಂದ ಸದರಿ 
ಅಧಿಕಾರಿಯವರಿಗೆ (ಐದು) 5 ವಾರ್ಷಿಕ ವೇತನ ಬಡ್ತಿಗಳನ್ನು ಸಂಚಿತ ವೇತನ ಪರಿಣಾಮವಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ 
ಮತ್ತು ಮೇಲ್ಮನವಿ) ನಿಯಮ 1957ರ ನಿಯಮ 8( i) ರ ಪ್ರಕಾರ ತಡೆಹಿಡಿಯುವ ದಂಡನೆಯನ್ನು ವಿಧಿಸಲು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 41 ಐಎಂಎಂ 2009, ಬೆಂಗಳೂರು, ದಿನಾಂಕ : 18ನೇ ಆಗಸ್ಟ್ 2015. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 
1957ರ ನಿಯಮ 8( i) ರ ಪ್ರಕಾರ ಶ್ರೀ ಎನ್. ಕೃಷ್ಣಾರೆಡ್ಡಿ , ( ಹಿಂದಿನ ಸಹಾಯಕ ಔಷಧ ನಿಯಂತ್ರಕರು, ಹಾಸನ ವೃತ್ತ , ಹಾಸನ) ಪ್ರಸ್ತುತ ಸಹಾಯಕ ಔಷಧ 
ನಿಯಂತ್ರಕರು -1, ಬಳ್ಳಾರಿ ವೃತ್ತ, ಬಳ್ಳಾರಿ , ಇವರ ವೇತನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 28,100 - 700 - 28,800 - 800 - 33,600 - 900 
39,000 -1050 - 45300 - 1200 -50 ,100ರ ವೇತನ ಶ್ರೇಣಿಯಲ್ಲಿ ( ಐದು) 5 ವರ್ಷಗಳ ವಾರ್ಷಿಕ ವೇತನ ಬಡ್ತಿಗಳನ್ನು ಸಂಚಿತ ಪರಿಣಾಮ ಸಹಿತವಾಗಿ 
ತಡೆಹಿಡಿಯುವ ದಂಡನೆಯನ್ನು ವಿಧಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR. 521 

ಬಿ . ಕಮಲಮ್ಮ 
S . C - 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ . ವೈ . ಪ ಮತ್ತು ಸಮನ್ವಯ) 


೯೭೯ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೫ , ೨೦೧೫ 

೯೭೯ 
ಒಳಾಡಳಿತ ಸಚಿವಾಲಯ 
ವಿಷಯ : ಗಂಗಾವತಿ ತಾ|| ಮರಕುಂಬಿಯವರಾದ ದೊಡ್ಡ ವೀರೇಶ್ ಇವರು ಕೊಪ್ಪಳ ರೈಲ್ವೆ ನಿಲ್ದಾಣದ ಹಳಿಗಳ ಮೇಲೆ 

ಸಾವಿಗೀಡಾಗಿದ್ದು , ಇವರ ಪ್ರಕರಣವನ್ನು ಸಿ . ಐ. ಡಿ ತನಿಖೆಗೆ ವಹಿಸುವ ಬಗ್ಗೆ. 
ಓದಲಾಗಿದೆ : 1. ಮಾನ್ಯ ಸಣ್ಣ ನೀರಾವರಿ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರ ನಡವಳಿ 

ದಿನಾಂಕ : 20 - 07 -2015. 
2 . ಮಾನ್ಯ ಗೃಹ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರ ನಡವಳಿ 

ದಿನಾಂಕ : 30 - 07 - 2015 . 
ಪ್ರಸ್ತಾವನೆ : 

* ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾ || ಕೆಸರಟ್ಟು ಗ್ರಾಮ ಪಂಚಾಯ್ತಿಯ ವ್ಯಾಪ್ತಿಯಲ್ಲಿನ ಮರಕುಂಬಿ ಗ್ರಾಮದ ದಿವಂಗತ ದೊಡ್ಡ ವೀರೇಶ್ ಇವರು 
ಕೊಪ್ಪಳ ರೈಲ್ವೆ ನಿಲ್ದಾಣದ ರೈಲ್ವೆ ಹಳಿಗಳ ಮೇಲೆ ಸಾವಿಗೀಡಾಗಿದ್ದು, ಇವರ ಸಾವಿನ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯವಿದ್ದು , ಇದನ್ನು ನಿವಾರಿಸುವ 
ದೃಷ್ಟಿಯಿಂದ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಮೇಲೆ ಓದಲಾದ (1) ಮಾನ್ಯ ಸಣ್ಣ ನೀರಾವರಿ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ 
ಸಚಿವರು ಮಾನ್ಯ ಗೃಹ ಸಚಿವರಿಗೆ ಕೋರಿರುವುದನ್ನು ಉಲ್ಲೇಖಿಸುತ್ತ, ಮೇಲೆ ಓದಲಾದ ( 2) ರ ತಮ್ಮ ನಡವಳಿಯಲ್ಲಿ ಮಾನ್ಯ ಗೃಹ ಸಚಿವರು ಸದರಿ 
ಪ್ರಕರಣವನ್ನು ಸಿ. ಐ . ಡಿ ತನಿಖೆಗೊಳಪಡಿಸಲು ಸೂಚಿಸಿರುತ್ತಾರೆ. 

ಮುಂದುವರೆದು, ಸದರಿ ಪ್ರಕರಣವು ಕೊಪ್ಪಳ ಜಿಲ್ಲೆ , ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣಾ ಅಪರಾಧ ಸಂಖ್ಯೆ : 0179 /2015 ಕಲಂ 306 
ಐ. ಪಿ . ಸಿ ಹಾಗೂ ಕಲಂ 3(1)( 10), 3( 2)( 5) ಎಸ್. ಸಿ /ಎಸ್. ಟಿ ಕಾಯ್ದೆ 1989ರಡಿ ದಾಖಲಾಗಿರುತ್ತದೆ . ಸದರಿ ಪ್ರಕರಣವನ್ನು ಸಿ . ಐ . ಡಿ ತನಿಖೆಗೆ ವಹಿಸುವ 
ಕುರಿತು ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಹೆಚ್‌ಡಿ 145 ಸಿಐಡಿ 2015 , ಬೆಂಗಳೂರು, ದಿನಾಂಕ : 17ನೇ ಆಗಸ್ಟ್ , 2015 , 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮರಕುಂಟಿ ಗ್ರಾಮದ ದಿವಂಗತ ದೊಡ್ಡ ವೀರೇಶ್ ಇವರ ಸಾವಿಗೆ ಸಂಬಂಧಿಸಿದಂತೆ 
ಕೊಪ್ಪಳ ಜಿಲ್ಲೆ ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣಾ ಅಪರಾಧ ಸಂಖ್ಯೆ : 0179 /2015 ಕಲಂ 306 ಐ . ಪಿ. ಸಿ ಹಾಗೂ ಕಲಂ 3(1)(10), 3( 2)( 5) 
ಎಸ್ . ಸಿ./ ಎಸ್. ಟಿ ಕಾಯ್ದೆ 1989ರ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಿ ಆದೇಶಿಸಿದೆ. ಈ ತನಿಖೆ ನಡೆಸಲು ಕೊಪ್ಪಳ ಜಿಲ್ಲೆ ಕೊಪ್ಪಳ ಗ್ರಾಮೀಣ ಪೊಲೀಸ್ 
ಠಾಣಾ, ಇವರು ಸಿಐಡಿ ತಂಡದವರಿಗೆ ಸಂಪೂರ್ಣ ಸಹಕಾರ ಮತ್ತು ಅವಶ್ಯ ದಾಖಲಾತಿ/ ಮಾಹಿತಿ ಸಹ ಒದಗಿಸುವುದು, 

ಸಿಐಡಿ ತಂಡವು ಈ ಪ್ರಕರಣದ ತನಿಖೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ವರದಿಯನ್ನು ಸರ್ಕಾರಕ್ಕೆ ತ್ವರಿತವಾಗಿ ಸಲ್ಲಿಸಲು ಸೂಕ್ತ ಕ್ರಮ 
ಕೈಗೊಳ್ಳುವುದು ಮತ್ತು ಕೈಗೊಂಡ ಕ್ರಮದ ಬಗ್ಗೆ ವರದಿ ಸಲ್ಲಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . B . 522 

- ಡಿ. ಸುಗುಣ 
S. C.- 50 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಅಪರಾಧಗಳು ) 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ವಿಷಯ: ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವೃಂದ ಮತ್ತು ನೇಮಕಾತಿ ವಿನಿಯಮಗಳು, 2011, ಕ್ಕೆ 

ತಿದ್ದುಪಡಿಗಳನ್ನು ಮಾಡಲು ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಕಇ 70 ಮೊದೇಶಾ 2010 ದಿ: 21 - 01 - 2011. 

2. ಕಾರ್ಯನಿರ್ವಹಕ ನಿರ್ದೇಶಕರ ಪತ್ರ ಸಂಖ್ಯೆ: ಕವಶಿಸಸ /ಆಡಳಿತ(1) ಸಿಆರ್ - 109 /2015 - 16, ದಿನಾಂಕ: 

22 - 07 - 2015 . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವೃಂದ ಮತ್ತು ನೇಮಕಾತಿ ವಿನಿಯಮಗಳಿಗೆ 
ಅನುಮೋದನೆ ನೀಡಿ ಆದೇಶಿಸಿದೆ. 

ಮೇಲೆ ( 2) ರಲ್ಲಿ ಓದಲಾದ ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರ ಪತ್ರದಲ್ಲಿ ಸಂಘದ ಅಧೀನದ 
ಮೊರಾರ್ಜಿ ದೇಸಾಯಿ /ಕಿತ್ತೂರು ರಾಣಿ ಚೆನ್ನಮ್ಮ / ಏಕಲವ್ಯ ವಸತಿ ಶಾಲೆಗಳ ಬೋಧಕ/ಬೋಧಕೇತರ ಹುದ್ದೆಗಳ ನೇಮಕಾತಿಗೆ ಸಂದರ್ಶನ ಮಾನದಂಡವನ್ನು 
ಸೇರ್ಪಡೆ ಮಾಡಲು ವೃಂದ ಮತ್ತು ನೇಮಕಾತಿ ವಿನಿಯಮಗಳನ್ನು ತಿದ್ದುಪಡಿ ಮಾಡಲು ಕರಡು ತಿದ್ದುಪಡಿಯನ್ನು ಸಲ್ಲಿಸಿ, ಸರ್ಕಾರದ ಅನುಮೋದನೆ 
ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 160 ಬಿಇಟಿ 2015 , ಬೆಂಗಳೂರು, ದಿನಾಂಕ: 17 - 08 - 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವೃಂದ ಮತ್ತು ನೇಮಕಾತಿ ವಿನಿಯಮಗಳು, 2011 ರ 
ಷೆಡ್ಯೂಲ್- 2ಕ್ಕೆ ಈ ಆದೇಶಕ್ಕೆ ಲಗತ್ತಿಸಿರುವ ಅಧಿಸೂಚನೆಯಲ್ಲಿ ಮಾಡಲಾಗಿರುವ ತಿದ್ದುಪಡಿಗಳಿಗೆ ಸರ್ಕಾರ ಅನುಮೋದನೆ ನೀಡಿ ಆದೇಶಿಸಿದೆ. 

ಈ ಆದೇಶವನ್ನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಸಂವ್ಯಶಾಇ 265 ಆಶಾರ 2015 ದಿನಾಂಕ: 
17 - 08 - 2015ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಆರ್. ಎರೆಕುಪ್ಪಿ 
PR , 529 

ಸರ್ಕಾರದ ಅಧೀನ ಕಾರ್ಯದರ್ಶಿ -1 
Sc . 300 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


R .N .I. No . KARBIL /2001/47147 POSTAL REGN . No . RNP/KA/BGS/2202 /2014 - 16 
Licensed to post without prepayment WPP No . 297 


೯೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೫ , ೨೦೧೫ 

ಭಾಗ ೧ 
ಇಂಧನ ಸಚಿವಾಲಯ 
ವಿಷಯ : ಸೌರನೀತಿ 2014 -21ರಂತೆ ಭೂಮಾಲೀಕತ್ವವುಳ್ಳ ರೈತರ ಮೂಲಕ ವಿಕೇಂದ್ರಿಕೃತ ವಿದ್ಯುತ್ ಉತ್ಪಾದನೆಯ 

ಯೋಜನೆಯಡಿಯಲ್ಲಿ 1 ರಿಂದ 3 ಮೆ . ವ್ಯಾ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕಗಳ ಸಾಮರ್ಥ್ಯವನ್ನು ವಿದ್ಯುತ್ 

ವಿತರಣಾ ಕಂಪನಿಗೆ ವರ್ಗಾಯಿಸುವ ಬಗ್ಗೆ. 
ಓದಲಾಗಿದೆ: 1. ಸೌರನೀತಿ 2014 - 21ರ ಅಧಿಸೂಚನೆ ಸಂಖ್ಯೆ : ಇಎನ್ 21 ವಿಎಸ್‌ಸಿ 2014 ದಿನಾಂಕ: 22. 05 .2014. 

2 . ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 62 ವಿಎಸ್‌ಸಿ 2014 ದಿನಾಂಕ: 26 - 08 - 2014 
3. ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 62 ವಿಎಸ್‌ಸಿ 2014 ದಿನಾಂಕ: 09 .03.2015. 

ವ್ಯವಸ್ಥಾಪಕ ನಿರ್ದೇಶಕರು, ಕೆಆರ್‌ಇಡಿಎಲ್ ರವರ ಪತ್ರ ಸಂಖ್ಯೆ: ಕೆಆರ್‌ಇಡಿಎಲ್ /07 / ಎಸ್‌ಸಿ/ 

ಭೂಮಾಲೀಕರು - 233 /2015/2691 ದಿನಾಂಕ: 06 . 08 .2015 . 
ಪ್ರಸ್ತಾವನೆ: 

ರಾಜ್ಯದಲ್ಲಿ ಸೌರ ನೀತಿ 2014 - 21ರಡಿಯಲ್ಲಿ ವಿಕೇಂದ್ರಿಕೃತ ವಿದ್ಯುತ್ ಉತ್ಪಾದನೆಯನ್ನು ಉತ್ತೇಜಿಸುವ ಸಲುವಾಗಿ, ಭೂ ಮಾಲೀಕತ್ವದ ರೈತರ 
ಭೂಮಿಯನ್ನು ಬಳಸಿ 1 ರಿಂದ 3 ಮೆ . ವ್ಯಾ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲು ಸರ್ಕಾರದಿಂದ ಮಾರ್ಗಸೂಚಿಗಳನ್ನು ಮೇಲೆ 
ಓದಲಾದ (2) ರಲ್ಲಿ ಹೊರಡಿಸಲಾಗಿದೆ. ಸೌರ ನೀತಿ 2014 - 21ರನ್ವಯ ಈ ಯೋಜನೆಗೆ ಒಟ್ಟು 300 ಮೆ . ವ್ಯಾ ಸಾಮರ್ಥ್ಯವನ್ನು ನೀತಿಯ ಅವಧಿಗೆ 
ನಿಗದಿಪಡಿಸಲಾಗಿರುತ್ತದೆ. ಈ ಮಾರ್ಗಸೂಚಿಗಳನ್ವಯ ಈಗಾಗಲೇ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ವಿದ್ಯುತ್ ವಿತರಣಾ 
ಕಂಪನಿಗಳ ಪರವಾಗಿ 1 ರಿಂದ 3 ಮೆ . ವ್ಯಾ ಸಾಮರ್ಥ್ಯದ ಸೋಲಾರ್ ಪವರ್ ಘಟಕಗಳನ್ನು ಸ್ಥಾಪಿಸಲು ಅರ್ಜಿಗಳನ್ನು ಆನ್‌ಲೈನ್ ವ್ಯವಸ್ಥೆಯ ಮೂಲಕ 
ಆಹ್ವಾನಿಸಲಾಗಿತ್ತು ಮತ್ತು ಕ್ರೆಡಲ್ ಸಂಸ್ಥೆಯು ಅರ್ಜಿಗಳನ್ನು ಪರಿಶೀಲಿಸಿ, ಅರ್ಹ ಅರ್ಜಿದಾರರಿಗೆ ಹಂಚಿಕೆಯನ್ನು ನೀಡಿರುತ್ತದೆ. 

ವ್ಯವಸ್ಥಾಪಕ ನಿರ್ದೇಶಕರು, ಕ್ರೆಡಲ್ ರವರು ಮೇಲೆ ಓದಲಾದ (4)ರಲ್ಲಿ ಈ ಯೋಜನೆಯಡಿ ಈಗಾಗಲೇ ವಿದ್ಯುತ್ ವಿತರಣಾ ಕಂಪನಿಗಳಿಗೆ 
ನಿಗದಿಪಡಿಸಿರುವ ಸಾಮರ್ಥ್ಯಕ್ಕೆ ಅರ್ಹ ಅರ್ಜಿದಾರರಿಗೆ ಹಂಚಿಕೆಯನ್ನು ನೀಡಲಾಗಿರುತ್ತದೆ. ಆದರೆ ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿಗೆ ಓರ್ವ 
ಅರ್ಹ ಅರ್ಜಿದಾರರಾದ ಶ್ರೀಮತಿ. ಮಾನಸ ರವರು ಡಿ. ಡಿ. ಯನ್ನು ತಪ್ಪಾಗಿ ನಮೂದು ಮಾಡಿದ್ದು ಅವರಿಗೆ 3 ಮೆ . ವ್ಯಾ ಸಾಮರ್ಥ್ಯವನ್ನು ಮ . ವಿ . ಕಂ ಯಲ್ಲಿ 
ಕಾದಿರಿಸಲಾಗಿತ್ತು. ಶ್ರೀಮತಿ. ಮಾನಸ ರವರು ಬೆವಿಕಂ ನಲ್ಲಿಯೂ ಅರ್ಜಿ ಸಲ್ಲಿಸಿದ್ದು ಅಲ್ಲಿ ಎಲ್ಲಾ ವಿವರಗಳನ್ನು ಸಮರ್ಪಕವಾಗಿ ನೀಡಿದ್ದು , ಈಗಾಗಲೇ 
ವಿದ್ಯುತ್ ಖರೀದಿ ಒಪ್ಪಂದ ಮಾಡಿರುತ್ತಾರೆ. ಆದುದರಿಂದ ಮೆ . ವಿ. ಕಂ . ನಲ್ಲಿ 3 ಮೆ . ವ್ಯಾ ಸಾಮರ್ಥ್ಯವು ಉಳಿಕೆಯಾಗಿದ್ದು ಜೇಷ್ಠತೆಯಲ್ಲಿ ಯಾವುದೇ ಅರ್ಹ 
ಅರ್ಜಿದಾರರು ಇರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಮ . ವಿ. ಕಂ ನಲ್ಲಿ ಉಳಿಕೆಯಾಗಿರುವ ಈ 3 ಮೆ . ವ್ಯಾ ಸಾಮರ್ಥ್ಯವನ್ನು ಬೆವಿಕಂ ಗೆ ವರ್ಗಾಯಿಸಲು 
ಕೋರಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ, ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿಯಲ್ಲಿ ಉಳಿಕೆಯಾಗಿರುವ 3 ಮೆ . ವ್ಯಾ ಸಾಮರ್ಥ್ಯವನ್ನು ಬೆಂಗಳೂರು ವಿದ್ಯುಚ್ಛಕ್ತಿ 
ಸರಬರಾಜು ಕಂಪನಿಯಲ್ಲಿ ಜೇಷ್ಠತೆಯಲ್ಲಿ ಅರ್ಹವಿರುವ ಅರ್ಜಿದಾರರಿಗೆ ಹಂಚಿಕೆ ನೀಡಲು ಈ ಕೆಳಕಂಡಂತೆ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 62 ವಿಎಸ್‌ಸಿ 2014 ಬೆಂಗಳೂರು, ದಿನಾಂಕ : 25.08.2015 , 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಭೂಮಾಲೀಕತ್ವವುಳ್ಳ ರೈತರ 
ಮೂಲಕ ವಿಕೇಂದ್ರಿಕೃತ ವಿದ್ಯುತ್ ಉತ್ಪಾದನೆಯ ಯೋಜನೆಯಡಿಯಲ್ಲಿ 1 ರಿಂದ 3 ಮೆ . ವ್ಯಾ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲು 
ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿಯಲ್ಲಿ ಉಳಿದಿರುವ 3 ಮೆ . ವ್ಯಾ ಸಾಮರ್ಥ್ಯವನ್ನು ಬೆಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿಗೆ 
ವರ್ಗಾಯಿಸಿ ಆದೇಶಿಸಿದೆ. 
ಮೇಲೆ ಓದಲಾದ ಕ್ರಮಾಂಕ ( 2) ರ ಆದೇಶದಲ್ಲಿನ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಜಿ. ಎನ್ . ಯಡ್ರಾವಿ 

ಸರ್ಕಾರದ ಉಪ ಕಾರ್ಯದರ್ಶಿ 
PR. 530 

ಇಂಧನ ಇಲಾಖೆ 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


